ವನಿತೆಯರ ಪಾಲಿಗೆ ವರದಾನ 


ಸಮಾಜದಲ್ಲಿ ಸ್ತ್ರೀಯರ ಸ್ಥಾನಮಾನಕ್ಕೆ ಹೆಚ್ಚಿನ ಮನ್ನಣೆ ದೊರಕಿಸಿಕೊಡುವ ಸದುದ್ದೇಶದಿಂದ 
ಕರ್ನಾಟಕ ಸರ್ಕಾರವು ಕೈಗೊಂಡಿರುವ ಮಹತ್ವದ ಯೋಜನೆ-ಭಾಗ್ಯಲಕ್ಷ್ಮಿ ಬಡತನದ ರೇಖೆಗಿಂತ 
ಕೆಳಗಿನ ಕುಟುಂಬದಲ್ಲಿ 31ನೇ ಮಾರ್ಚ್‌ 2006ರ ನಂತರ ಜನಿಸಿದ ಇಬ್ಬರು ಹೆಣ್ಣುಮಕ್ಕಳಿಗೆ, 
ಅವರು 18 ವರ್ಷ ವಯಸ್ಸು ತಲುಪಿದಾಗ ರೂ. 1,00,000/-ವನ್ನು ನೀಡುವುದು ಈ ಯೋಜನೆಯ 


ಸಾರಾಂಶ. 
ಯೋಜನೆಯ ಮುಖ್ಯಾಂಶಗಳು 


2006-07ನೇ ಸಾಲಿನಲ್ಲಿ ನೋ೦ದಾಯಿತರಾದ ಫಲಾನುಭವಿಗಳಿಗೂ ರೂ. 10,850/- ಠೇವಣಿ. 


2007-08ನೇ ಸಾಲಿನಲ್ಲಿ ನೋ೦ದಾಯಿತರಾದ ಫಲಾನುಭವಿಗಳಿಗೂ ರೂ.20,000/-ಠೇವಣಿ. 
2008-09ನೇ ಸಾಲಿಗೆ ಇದನ್ನು ಇಮ್ಮಡಿಗೊಳಿಸಲಾಗಿದೆ. 


31ನೇ ಮಾರ್ಚ್‌ 20060 ನಂತರ ಬಿಪಿಎಲ್‌ ಕುಟುಂಬದಲ್ಲಿ ಜನಿಸಿದ ಎರಡು ಹೆಣ್ಣುಮಕ್ಕಳು & 
ಯೋಜನೆಗೆ ಅರ್ಹರು. ಆ ಕುಟುಂಬ 3303 ಹೆಚ್ಚು ಮಕ್ಕಳನ್ನು ಹೊಂದಿರಬಾರದು. 


ಒಂದನೇ ತರಗತಿಯಿಂದ ಹತ್ತನೆಯ ತರಗತಿಯವರೆಗೆ, ರೂ.300/-ರಿಂದ ರೂ. 1000/-ವರೆಗಿನ 
ವಾರ್ಷಿಕ ವಿದ್ಯಾರ್ಥಿವೇತನ 


18 ವರ್ಷ ವಯಸ್ಸಿನವರೆಗೂ ರೂ. 25,000/-ದಷ್ಟು ಆರೋಗ್ಯವಿಮೆ. 


ದುಡಿಯುತ್ತಿರುವ ತಂದೆ, ತಾಯಿ ಅಥವಾ ಪೋಷಕರ ಸಾವು ಸಂಭವಿಸಿದಲ್ಲಿ ರೂ. ಒಂದು ಲಕ್ಷದವರೆಗೆ 
ಕುಟುಂಬ ವಿಮೆ. 


$e BE ವಿಸಾಡಸ ಪ್ರಮ 


ಕರ್ನಾಟಕ ವಾರ್ತೆ 


ಮ್ಮ ಮಾನಸ 


ವರಿ 2011 

mes : 4 ಸಂಚಿಕೆ : 9 
tor, Printer and Publisher 
eshwari H.S., 


114/5, 9th Cross, 2nd Main 
imarajpet, Bangalore - 560018. 
bile : 9449345698 


ited at 

| Mudrana 

36, 40 Ft. Road, Raghavanagara, 
v Timberyard Layout 

igalore-26, 

2675 ೫138 1 

ಗಾದಕ ಮಂಡಳ 

MSS ಹೆಚ್‌.ಎಸ್‌. ಸವಿತಾ ಎ. 
ವನಜಾ, ಗೀತಾ, ಎಚ್‌.ಎಸ್‌. ಪುಷ್ಪಾ. 


ಶೆ ಸಹಕಾರ 
= ವಿಜಯಾ, ಸುಮಿತ್ರಾಬಾಯಿ ಬಿ.ಎನ್‌. 
ನಸ ಬಳಗ | 
ತ ತಾಜ್‌, ವೇದವಲ್ಲಿ ಜೆ.ವಿ. 
> ವೈ.ಎನ್‌. ಶ್ಯಾಮಲ, ತಾಜುಮಾ 


ರಾ ವಿವರ 


ಪ್ರತಿ 8-00 ರೂ. 
ಕ ಚಂದಾ 100-00 ರೂ. 
ೇಷ ಸಂಚಿಕೆಯೊಂದಿಗೆ) 

150-00 ರೂ. 


ಗಳಿಗೆ 


ಮ್ಶ ER 


5, Er ತಿರುವು, 2ನೇ DAR, 
ಮರಾಜಪೇಟೆ, ಬೆಂಗಳೂರು - 560 018 


ದಾಹಣವನ್ನು ಈ ವಿಳಾಸ ಸಕ್ಕ ಚೆಕ್‌ ಅಥವಾ 
3. ಮೂಲ್‌ as 

ಸೂರಿನಲ್ಲಿ ಓದುಗರು ಪ್ರತಿಗಳಿಗೆ ಹಾಗೂ 
ದಾ ನವೀಕರಣಕ್ಕೆ ಸಂಪರ್ಕಿಸ 

29, 12ನೇ ಮೈನ್‌, 2ನೇ ಹಂತ, 
ೀಯನಗರ, ಮೈಸೂರು - 570 017 


“ಮಾನು 
ಅನಂತರ 'ಮಾನಸ 


ಈಗ "ನಮ್ಮ ಮಾನಸ್‌ 


ಷಿ' (1985ರಲ್ಲಿ), 


ಮಾನಸಕ್ಕೆ ಇಪ್ಪತ್ತೈದರ ಹೊಸಿಲು 
ನಿ೦ಪಾದಿಹೀಂಮಿ ಸ್ಥಾಯತ್ತತೆಗೆ ಸವಾಲುಗಳ ಸಾಲು ಸಾಲು 


2011ರ ಹೊಸ ವರ್ಷದಲ್ಲಿ "ನಮ್ಮ ಮಾನಸ' 25 ವರ್ಷಗಳನ್ನು ಪೂರೈಸಿ 26ನೆಯ 
ವರ್ಷಕ್ಕೆ ಕಾಲಿಡುತ್ತಿದೆ. 1986ರಲ್ಲಿ ಈ ಪತ್ರಿಕೆ DRIN ಎಂಬ ಹೆಸರಿನಲ್ಲಿ ದ್ದೆ ಮಾಸಿಕ 
ಪತ್ರಿಕೆಯಾಗಿ ಪ್ರಾರಂಭವಾಯಿತು. 1987903 “ಮಾನಸ' ತಿಂಗಳ ಪತ್ರಿಕೆಯಾಗಿ ರೂಪು 2 
ಮೇ 2007ರಿಂದ “ನಮ್ಮ ಮಾನಸ' ತಿಂಗಳ ಪತ್ರಿಕೆಯಾಗಿ ನಿರಂತರವಾಗಿ ಪ್ರಕಟಗೊಳ್ಳತೊಡಗಿದೆ. 
ಹೆಸರುಗಳ ಬದಲಾವಣೆ ಪತ್ರಿಕೆಯ ನೋಂದಾವಣೆಯ ತಾಂತ್ರಿಕ ಕಾರಣಗಳಿಂದಾಗಿ SHAR, 
25 ವರ್ಷಗಳನ್ನು ಪೂರೈಸಿದ ಈ ಅವಧಿಯಲ್ಲಿ ಮಾನಸ ಪತ್ರಿಕೆಯ ಪ್ರಕಟಣೆಯಲ್ಲಿ ಹಿಂದೆ 
ಇದ್ದ ಹಗಳು ಹ ನಮ್ಮ ಮುಂದಿರುವ ಸವಾಲುಗಳನ್ನು ಅವಲೋಕಿಸುವುದು 
ಅರ್ಥಪೂರ್ಣ ಎಂದು ನಾವು ಭಾವಿಸುತ್ತೇವೆ. ಈ ಹಂತದಲ್ಲಿ ಸಣ್ಣ ಪತ್ರಿಕೆ ಎದುರಿಸುವ 
ಸವಾಲುಗಳನ್ನು ಗುರುತಿಸುವುದೂ ಕೂಡಾ ಇಲ್ಲಿ ಮುಖ್ಯವಾಗುತ್ತದೆ. 
ತಾತ್ತ್ವಿಕ "ದೃಷ್ಟಿಕೋನದಿಂದ ಸ ಸ್ವಾಯತ್ತತೆ ae: ಪತ್ರಿಕೆಯ ಆದ್ಯ ವಿಚಾರವಾಗಿದೆ. 
1986ರಲ್ಲಿ ಮಾನಸ್‌ ಪಾರಂಭವಾದಾಗಿನಿಂದಲೂ ಸರ್ಕಾರಿ, ವಿದೇಶೀ ಅಥವಾ ಇನ್ನಾವುದೇ 
ಏಜೆನ್ಸಿಯಿ೦ದ ಹಣದ ನೆರವನ್ನು ಪಡೆಯಬಾರದು ಎನ್ನುವ ನಿಲುವನ್ನು NE 
ಪತ್ರಿಕೆಯನ್ನು ನಡೆಸುತ್ತಾ ಬಂದಿದ್ದೇವೆ. ಚಳವಳಿಯ ಭಾಗವಾಗಿರುವ ಪತ್ರಿಕ ಯಾರ ಹಂಗಿಗೂ 
ಒಳಗಾಗದೇ `ಸ್ವಾಯತ್ತತೆ' ಉಳಿಸಿಕೊಳ್ಳಬೇಕು ಎನ್ನುವ ಅಪೇಕ್ಷೆ ಒಂದು ಕಡೆಯಾದರೆ, 
ಮಾನಸ'ಕ್ಕಾಗಿ ಎತ್ತಿದ ಹಣದ ಸಂಗ್ರಹಣೆಯೇ ಸಮುದಾಯದ ಜೊತೆ ನಿರಂತರವಾಗಿ 
ನಡೆಯುವ ಒಂದು ಸಂವಾದದ ರೀತಿಯ ಚಟುವಟಿಕೆಯಾಗಬೇಕೆಂಬುದು ಇನ್ನೊಂದು 
ಆಶಯ. ಅಂದರೆ 1986ರಿಂದ ಇಲ್ಲಿಯವರೆಗೆ ಯಾವ ಧನಸಹಾಯವನ್ನು ನೆಚ್ಚಿಕೊಳ್ಳದೇ 
ಪತ್ರಿಕೆ ಸ್ವತಂತ್ರವಾಗಿ ಬೆಳೆದುಕೊಂಡು ಬಂದಿದೆ. ಚಂದಾಹಣ, ವೈಯಕ್ತಿಕ ದೇಣಿಗೆ: ಮಹಿಳೆಯರಿಗೆ 
ವಿರುದ್ಧವಲ್ಲದ | ಸರ್ಕಾರಿ, ವೈಯಕ್ತಿಕ, ಸಾರ್ವಜನಿಕ SEG ಇಂತಹ ಕ್ರಮಗಳಿಂದಲೇ 
ಹಣ ಸಂಗಹಣೆ ಮಾಡುತ್ತಿದ್ದೇವೆ. “ಇಂದು ಪತ್ರಿಕೆಯ ಪ್ರಕಟಣೆ, ವಿಳಾಸ ಅ೦ಟಿಸುವ, ಪೋಸ್ಟ್‌ 
ಮಾಡುವ-ಎಲ್ಲಾ ಪ್ರಕ್ರಿಯೆಗಳಿಗೆ ನಮಗೆ 6000903 7000ದ ರೂ.ಗಳವರೆಗೆ ಖರ್ಚು” 
ವೆಚ್ಚಗಳು ಆಗುತ್ತಿವೆ. ಪ್ರಕಟಣೆಯ ವೆಚ್ಚ ಭರಿಸಲು ಮಾನಸ ಬಳಗದ ABAD ಆರಂಭದಿಂದಲೂ 
ವೈಯಕ್ತಿಕ ದೇಣಿಗೆ ನೀಡುತ್ತಾ ಬಂದಿದ್ದಾರೆ. ಈಗಲೂ ಸಹ ಇಂತಹ ಕ್ರಮವನ್ನು ಹಣ 
ಸಂಗ್ರಣಣೆಯ ಒಂದು ಭಾಗವಾಗಿ ನಾವು ವಿಸ್ತರಿಸಿಕೊಂಡಿದ್ದೇವೆ. ಪತ್ರಿಕೆಗೆ ನೀವೆಲ್ಲರೂ ನಿಮ್ಮದೇ 
ಆದ ರೀತಿಯಲ್ಲಿ ದೇಣಿಗೆ ನೀಡಿದ್ದೀರಿ. ಕೇಳಿದಾಗ ಇಲ್ಲವೆನ್ನ "ದೇ ನಮ್ಮೊಡನೆ ಕೈ ಜೋಡಿಸಿದ್ದೀರಿ. 
ಹಾಗಾಗಿ ನಿಮ್ಮ ಸಹಾಯ-ಸಹಕಾರಕ್ಕೆ ನಾವು ಚಿರಯಣಿಗಳಾಗಿದ್ದೇವೆ. RE ನಿಮ್ಮ 
ಪ್ರೋತ್ಸಾಹ, ಸಹಕಾರ ನಮ್ಮ ಜೊತೆಗಿರಲಿ ಎಂದು ನಾವು ನಿರೀಕ್ಷಿಸುತ್ತೇವೆ. 
ಸ್ವಾಯತ್ತತೆಯ ಇನ್ನೋ ೦ದು ಅಂಶವೆಂದರೆ ಯಾವುದೇ ಪಕ್ಷಕ್ಷಾಗಫೇ, ಪಕ್ಷದ ನೀತಿಗಾಗಲಿ 
ಅಂಟಿಕೊಂಡು `ನಮ್ಮ ಮಾನಸ' ಕೆಲಸ ಮಾಡಿಲ್ಲ. ಪಕ್ಷ ae ರಾಜಕೀಯ ಬದ್ಧತೆಯೇ 
ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ “ಪತ್ರಿಕೆ'ಯ ಕೆಲಸಕ್ಕೆ. ತೊಡಗಿಸುವಂತೆ ಪೇರಿಸಿದೆ. ಹಾಗಾಗಿ ನಮ್ಮ 
ನಿಲುವುಗಳಲ್ಲಿ ಯಾವುದೇ 'ಪಕ್ಷಕ್ಕಾಗಲೀ, ಯಾವುದೇ ಸರ್ಕಾರದ ರೀತಿ ರಿವಾಜುಗಳಿಗಾಗಲೀ 
ಶಾಮೀಲಾಗದೇ ಸ ಸ್ವಾಯತ್ತತೆಯನ್ನು ವತ್ತಿ ಹಿಡಿಯುತ್ತಾ ಬಂದಿದ್ದೇವೆ. 
ಪತ್ರಿಕೆಯ ಪ್ರಕಟಣೆಯಲ್ಲಿ ಕಲೆಕ್ಟೀವ್‌ ಅಂಶಕ್ಕೆ (ಸಾಮುದಾಯಿಕ ಪ್ರಯತ್ನ) ನಾವು ಎಂದಿಗೂ 
ಪ್ರಾಮುಖ್ಯ ನೀಡುತ್ತಲೇ ಬಂದಿದ್ದೇವೆ. ಜನವರಿ 1994ರ ಸಂಚಿಕೆಯಲ್ಲಿ ಮಾನಸದ 
'ಅವಲೋಕನ'ದಲ್ಲಿ ಪತ್ರಿಕೆಯ ಸ್ವಾಯತ್ತತೆ. ಕಲೆಕ್ಟೀವ್‌ನೆಸ್‌, ಹಣಸಂಗಹಣೆ, ಪತ್ರಿಕೆಯ ವೈಚಾರಿಕ 
ಬದ್ಧತೆ, ಮಹಿಳಾ ಚಳವಳಿಯಲ್ಲಿ ಪತ್ರಿಕೆಯ => ಕುರಿತಾಗಿ ದೀರ್ಫವಾಗಿ ಚರ್ಚಿಸಿದ್ದೇವೆ. 
ಅದೇ ಧೋರಣೆ, ವೈಚಾರಿಕ ನಿಲುವುಗಳಿಗೇ ಬದ್ಧರಾಗಿ ಅವುಗಳನ್ನು DA ತಗೊಳಿಸುತ್ತಾ 
ಅವುಗಳ ನಿಟ್ಟಿನಲ್ಲಿಯೇ “ನಮ್ಮ ಮಾನಸ' ಮುಂದೆ ಹೆಜ್ಜೆ ಇಡುತ್ತಿದೆ. 
ಸಮಾನವಾಗಿ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು. ಒಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳುವುದು 
ನಮಗೆ ಮುಖ್ಯವಾದ ವಿಚಾರ. ಸ್ಪೀವಾದಿ ಚಳವಳಿಯ ಪ್ರಾರಂಭದಿಂದಲೂ ಈ ವಿಚಾರಗಳಿಗೆ 


ನಮ್ಮ ಮಾವನ 


ನನ್ನು ಮಾವನ EN 


ಸಾಕಷ್ಟು ಪ್ರಾಮುಖ್ಯ ನೀಡಲಾಗಿದೆ. ಹಾಗೆಯೇ ಶ್ರೇಣೀಕೃತ ವ್ಯವಸ್ಥೆಯನ್ನು ವಿರೋಧಿಸಿ ಕೆಲಸ 
ಮಾಡಲೇ "ಮಹಿಳೆಯರು ಬದುಕಿನಿಂದ ಕಲಿತ ಪಾಠ. ರಾಜಕೀಯ ಪಕ್ಷಗಳ ರಚನೆಯ ತರಹ 
ಒಬ್ಬ ವ್ಯಕ್ತಿಯ ಅಥವಾ ಹಲವೇ ವ್ಯಕ್ತಿಗಳ ಅಧಿಕಾರಶಾಹಿತ್ವದ ಕೆಳಗೆ, ಅವರ ನಿರ್ಧಾರದ ಕೆಳಗೆ 
5 Ma. ಜನ ಕಾರ್ಮಕರ್ತರು/ಕಾರ್ಯಕರ್ತೆಯರು ಕೆಲಸ ಮಾಡುವಂತಿರಬಾರದು. ಸಂಘಟನೆಯಲ್ಲಿ, 
ಚಳವಳಿಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಮಹಿಳೆಯೂ ಆಯಾ ಹಂತದ ಜವಾಬ್ದಾರಿ ಹಂಚಿಕೊಳ್ಳುವುದರ 
ಜೊತೆಗೆ ಪ್ರತಿಯೊಂದು ನಿರ್ಧಾರದ “ಹಂತದಲ್ಲೂ ಸಮಾನವಾಗಿ ಭಾಗವಹಿಸಬೇಕು. ಶ್ರೇಣೀಕೃತ 
ವ್ಯವಸ್ಥೆ ಯೊಂದಿಗೆ ನಿರ್ದಿಷ್ಟ ಕೆಲಸಗಳ ಹಿ೦ದಿರುವ ಕೀಳರಿಮೆಯನ್ನು ಹೋಗಲಾಡಿಸಿಕೊಂಡು ಕೆಲಸ 
ಮಾಡುವುದು. ವೈಯಕ್ತಿಕ ನೆಲೆಯಲ್ಲಿ ಕೆಲವು ಶ್ರಮಗಳ ಹಿಂದಿರುವ “ೇಳರಿಮೆಯ ಧೋರಣೆಯನ್ನು 
ಕಿತ್ತು ಹಾಕಿ ಕೆಲಸ ಸಮಾನ ದೃಷ್ಟಿಯಿಂದ ಮಾಡುವುದು ಅಷ್ಟು ಸರಳವೇನಲ್ಲ. ಈ ಪ್ರಕಿಯೆಯ 
ಬಗ್ಗೆ ನಾವು ಜಾಗೃ ತರಾಗಿಯೇ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. 

ಸಣ್ಣ ಪತ್ರಿಕೆಗಳು ಎದುರಿಸುತ್ತಿರುವ ಹಲವಾರು ಆತಂಕ, “ಸವಾಲುಗಳು "ನಮ್ಮ ಮಾನಸ' ಪತ್ರಿಕೆಗೂ 
ಸಹ ಇವ ಜಾಗತೀಕರಣದ ಈ ಹಂತದಲ್ಲಿ ಯುವಜನಾಂಗ ಗ್ಲ್ಯಾಮರ್‌ನಿಂದಾಗಿ ಕಳೆದು ಹೋಗುತ್ತಿರುವುದೇ 
ಹೆಚ್ಚು. ಹಣದ ಅಮಲಿನಲ್ಲಿ ಬದುಕಿನ ರಮ್ಯ (೧೦೧02. | ಜಗತ್ತನ್ನೇ ದೃಶ್ಯ ಮಾಧ್ಯಮ ನಮ್ಮ 
ಮುಂದೆ ಇಡುತ್ತಿದೆ. "ಮಾನಸ 'ದಂತಹ ಪತ್ರಿಕೆಗಳು ಪ್ರಕಟಿಸುವ ಮಹಿಳಾ ಸಮಸ್ಯೆಗಳನ್ನು ದೃಶ್ಯ ಮಾಧ್ಯಮದ | 
ಹಲವಾರು ಚಾನೆಲ್ಲುಗಳು ಧಾರಾವಾಹಿಯಾಗಿಯೋ, ಜೀವನ ಕಡಯಾಗಿಕೋ os, ಕ್ರೈಂ ಸ್ಟೋರಿಯ / 
ವಸ್ತುವಾಗಿಯೋ ಬಿಂಬಿಸ ಸತೊಡಗಿವೆ. ದೃಶ್ಯ ಮಾಧ್ಯಮದ ರಂಜನೀಯತೆಯ ಮಿತಿಯಲ್ಲಿ ಮಹಿಳಾ 
ಸಮಸ್ಯೆ ಗಳ ಆಳವಾದ ಹರವು ಕೆಲವು ಸಲ SECO ಹೋಗಬಹುದು. ಅಥವಾ ಮೇಲ್ನೋಟಕ್ಕೆ ಮಹಿಳಾಪರ ' 
ಎನ್ನು ವಂತಹ ವಿಚಾರಗಳು ಅಲ್ಲಿ ಮೂಡಿಯೂ ಬರಬಹುದು. ಅತಿ ರಂಜಕತೆಯ ನಿರ್ವಹಣೆಯಿಂಜ. 
ಇಸ ಸಮಸೆ AD ಸಂಕೀರ್ಣತೆಯನ್ನು ಬಿಚ್ಚಿಡುವಲ್ಲಿ ಬಹಳಷ್ಟು ದೃಶ್ಯ ಮಾಧ್ಯಮಗಳು 
ಸೋಲ. ಇವು ಯುವ ಜನಾಂಗದ "ಬದುಕನ್ನು ರೂಪಿಸುವ pL ಇದು 

ಶ್ಯ ಮಾಧ್ಯಮದ ಕಾಲವಾದ್ದರಿಂದ ಜನಪಿಯತೆಯ ಹರ ಮಹಿಳೆಯರ ಮೇಲೆ ಪ್ರಭಾವ 
ನ ಹೀಗೆ m, ಮರೈಸ್ನ್‌ "ಆದಂತಹ ವಸ್ತು ನಿರ್ವಹಣೆ ಜನಪ್ರಿಯ ಧಾಟಿಯಾದ್ದರಿಂದ ಸಮಸ್ಯೆಯ 
ಹರವನ್ನು ಗಂಭೀರವಾಗಿ dore ಬಯಸುವ “ಮಾನಸ'ದಂತಹ ಸಣ್ಣ ಪತ್ರಿಕೆಗೆ ಇವು ದೊಡ್ಡ 
ಸವಾಲನ್ನು ಎಸೆಯುತ್ತವೆ. 

ಇಂದು ದೊಡ್ಡ ದಿನಪತ್ರಿಕೆಗಳ ಧೋರಣೆಗಳು ಕೂಡಾ ಸಣ್ಣ ಪತ್ರಿಕೆಗಳಿಗೆ ಆತಂಕ/ಸವಾಲು ಒಡ್ಡುತ್ತಿವೆ. 
ಇವುಗಳಲ್ಲಿ ಮಹಿಳೆಯ ಸಮಸ್ಯೆಯ ಹರವುಗಳನ್ನು ವಿಶ್ಲೇಷಿಸುವ ಕಾಲಂಗಳನ್ನು ಪರಿಚಯಿಸಲಾಗುತ್ತಿದೆ. 
ಇಲ್ಲಿಯೂ ಕೂಡಾ ಜನಪ್ರಿಯ “pasando cae ಸಮಸ್ಯೆಗಳ ಜಾಲ” ಬೆಳಕು ಚಲ್ಲಲಾಗುತ್ತಿದೆ. 
ಭಾಷೆಯ ಸರಳೀಕರಣ, ಸಮಸ್ಯೆಗಳನ್ನು ಚಿಕ್ಕ ಕಾಲಂಗಳಲ್ಲಿ ತೆರೆದಿಡುವುದು. ಹಾಗೂ ಬರೆಯುವ 
ಲೇಖಕರನ್ನೆಲ್ಲ ಇಂತಹ ಪತ್ರಿಕೆಗಳಲ್ಲಿ ಜನಪ್ರಿಯ ಧಾಟಿಗೆ ಒಗ್ಗಿಸುತ್ತಿರುವುದರಿಂದ ದೊಡ್ಡ ಪತ್ರಿಕೆಗಳ 
ಧೋರಣೆ ಕೂಡಾ ಸಣ್ಣ ಪತ್ರಿಕೆಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತವೆ. ಜೊತೆಗೆ ಮಹಿಳೆಯ ಫಿಟ್‌ನೆಸ್‌, 
ಸೌಂದರ್ಯ, ಗಂಡಂದಿರನ್ನು ಹೇಗೆ ತೃಪ್ತಿಪಡಿಸಿ ಇಟ್ಟುಕೊಳ್ಳಬೇಕೆಂದು ರೋಚಕವಾಗಿ ವಿವರಿಸುವ 
ಮಹಿಳೆಯರಿಗೇ ವೀದ. ಡಯಲ್‌ ಪತ್ರಿಕೆಗಳು ಸಹ “ನಮ್ಮ ಮಾನಸ'ಕ್ಕೆ ಸವಾಲುಗಳಾಗಿವೆ. 

ದೇಹನಿಷ್ಠ ಪ್ರದರ್ಶಕ ಸಂಸ್ಕೃತಿ ವೈಭವೀಕ ತವಾಗುತ್ತಿರುವುದರಿಂದ dona ಶಕ್ತಿ, ವ್ಯಕ್ತಿತ್ವದ 
ಸತ್ವಗಳು ಗೈರುಹಾಜರಾಗಿ ಪ್ರದರ್ಶನವೇ ದಾನವಾಗಿ ಹೆಣ್ಣಿನ ಅಸ್ಥಿತೆಯ ಪಶ್ನೆ ಗೊಂದಲಕ್ಕೆ 
ಹಾಡಿ 

ಹೀಗೆ ಹಲವಾರು ಆತಂಕ/ಸವಾಲುಗಳ ಮಧ್ಯೆ ನಮ್ಮ-ನಿಮ್ಮೆಲ್ಲರ ಧ್ವನಿಗಳು ಗಟ್ಟಿಯಾಗಬೇಕೆವೆ. 
ಮಹಿಳೆಯ ಸಮಸ್ಯೆಯ ಸಂಕೀರ್ಣತೆ ಜಾಗತೀಕರಣದ ಹಂತದಲ್ಲಿ ವಿಭಿನ್ನ ರೂಪದಲ್ಲಿ ವ್ಯಕ್ತವಾಗುತ್ತಿರುವುದನ್ನು 
ನಾವು ಗುರುತಿಸಿ ಹೋರಾಡಬೇಕಿದೆ. ಮಹಿಳೆಯ ಮೇಲಿನ ಹಿಂಸೆಯ ಕೌರ್ಯ ಬೇರೆ ಬೇರೆ ರೂಪಗಳಲ್ಲಿ 
ಅಭಿವ್ಯಕ್ತಿಗೊಳ್ಳುತ್ತಿರುವುದನ್ನು ಕೂಡಾ ಗುರುತಿಸಿ ಒಟ್ಟಾಗಿ ಹೋರಾಡಬೇಕಿದೆ. ಈ ಹಂತದಲ್ಲಿ "ನಮ್ಮ 
ಮಾನಸ'ದಂತಹ ಪತ್ರಿಕೆಯ. ಅಸ್ತಿತ್ವ ಚಾರಿತ್ರಿಕವಾಗಿ ಮುಖ್ಯ ಎಂದು ನಾವು ಭಾವಿಸುತ್ತೇವೆ. ಚಳವಳಿಯ | 
ಭಾಗವಾಗಿ 'ನಮ್ಮ ಮಾನಸ 'ವನ್ನು ಬೆಳೆಸುವ, ಘಂ ಜವಾಬ್ದಾರಿ ನಿಮ್ಮದೂ "ಆಗಿರುವುದರಿಂದ 
ನೀವು ಸಹ ನಿರಂತರವಾಗಿ Er ಸಹಕಾರ-ಸಲಹೆ- -ಪ್ರೋತ್ಸಾಹ ನೀಡುತ್ತೀರೆಂದು ನಾವು ಆಶಿಸುತ್ತೇವೆ. 


“ನಮ್ಮ DONA” ಓದುಗರೆಲರಿಗೂ ಹೊಸ ಪಸ > ಪಾ 'ಕೋರುತೇವೆ. ಈ 


77ರ ಮಾನ್ಯವಾಗಿ ಸಾಮಾಜಿಕ ಮೌಲ್ಯಗಳು, ನಂಬಿಕೆ, ಕಂದಾಚಾರ, 
ಧಾರ್ಮಿಕ ಮೌಲ್ಯಗಳು, ಮಹಿಳೆಯರ ಜೀವನದ ಮೇಲೆ ನಿರ್ಣಾಯಕ 
ಪಾತ್ರವನ್ನು ವಹಿಸುತ್ತವೆ. ಇದು ಎಲ್ಲ ಧರ್ಮಕ್ಕೆ ಸೇರಿದ ಮಹಿಳೆಯರಿಗೂ 
ಅನ್ವಯವಾಗುತ್ತದೆ. ಮುಸ್ಲಿಂ ಮಹಿಳೆ ತನ್ನ ಸ್ವಂತ ಇಚ್ಛೆಯಿಂದ ತನ್ನ 
ಗಂಡನಿಂದ ಸಂಬಂಧವನ್ನು ಕಡಿದುಕೊಂಡರೆ ಅದನ್ನು ಕುಲಾ ಎಂದು 
ಕರೆಯುತ್ತಾರೆ. ಇಂತಹ ಸಂದರ್ಭದಲ್ಲಿ ಆಕೆ ತನ್ನ ಗಂಡನಿಂದ ಪರಿಹಾರ 
ಹಣವನ್ನು ಅಥವಾ ಜೀವನಾಂಶವನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ 
ಬಹಳಷ್ಟು ಬಾರಿ ಗಂಡ ಹೆಂಡತಿಗೆ ಇಷ್ಟವಿಲ್ಲದಿದ್ದರೂ ಆಕೆಯ ತಪ್ಪು 
ಇಲ್ಲದಿದ್ದರೂ ತನ್ನ ವೈಯಕ್ತಿಕ ಆಕಾಂಕ್ಷೆಗಾಗಿ ಹೆಂಡತಿಗೆ ತಲಾಖ್‌ 
ನೀಡಿ, ಆಕೆಯನ್ನು ತ್ಯಜಿಸುತ್ತಾನೆ. 


ಹೆಣ್ಣು ಮಕ್ಕಳನ್ನು ಚಿಕ್ಕವಯಸ್ಸಿನಲ್ಲಿ ಮದುವೆ ಮಾಡಿಕೊಡುವ 
ತಂದೆ ತಾಯಿಗಳು ಅವಳ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೆ ನಿಲ್ಲಿಸುತ್ತಾರೆ. 
ಆಕೆ ಹತ್ತು-ಹದಿನೈದು ವರ್ಷಗಳ ಕಾಲ ಗಂಡನೊಂದಿಗೆ ಸಂಸಾರ 
ಮಾಡಿ ಮಕ್ಕಳನ್ನು ಹೆತ್ತು ಸಂಸಾರದ ಜಂಜಡದಲ್ಲಿ ಮುಳುಗಿ 
ಹೋಗುತ್ತಾಳೆ. ಈ ಜ೦ಜಡದಲ್ಲಿ ಆಕೆ ತನ್ನ ಆಸೆ, ಆಕಾಂಕ್ಷೆ ಎಲ್ಲವನ್ನೂ 
ಹತ್ತಿಕ್ಕುವುದರ ಜೊತೆಗೆ ತನ್ನ ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು 
ವಿಫಲಳಾಗುತ್ತಾಳೆ. ದೈಹಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ 
ಜರ್ಜರಿತಳಾಗುತ್ತಾಳೆ. ಇಂತಹ ಮಹಿಳೆಗೆ ಗಂಡ ದಿಢೀರಾಗಿ ತಲಾಖ್‌ 
ಕೊಟ್ಟರೆ ಆಕೆಯ ಸ್ಥಿತಿ ಏನಾಗಬಹುದು? ಅವಳ ಮಕ್ಕಳಿಗೆ ಜೀವನಾಂಶ 
ದೊರೆತರೂ ಆಕೆಯ ಪಾಡೇನು? ಆಕೆ ಪುನಃ ತಂದೆ-ತಾಯಿಯರ 
ಆಶ್ರಯಕ್ಕೆ ಹೋಗಲು ಸಾಧ್ಯವೆ? ಬಡವರು ಹಾಗೂ ಮಧ್ಯಮ 
ವರ್ಗದವರು ಸಾಕಷ್ಟು ಸಾಲ ಸೋಲ ಮಾಡಿ ಮದುವೆ ಮಾಡಿರುತ್ತಾರೆ. 
ಇಂತಹ ಮದುವೆಯ ಪ್ರತಿಫಲ ತಲಾಖ್‌. ಇಸ್ಲಾಂ ಧರ್ಮದ 
ಹೇಳಿಕೆಯಲ್ಲಿ ಮದುವೆಯನ್ನು ತುಂಬಾ ಸರಳವಾದ ವಿಧಾನದಲ್ಲಿ 
ಮಾಡಿದರೆ, ಆ ದಂಪತಿಗಳ ಜೀವನದಲ್ಲಿ ದೇವರ ಕೃಪೆ 


ಮಹಿಳೆಯರ 
ಸಮಸ್ಯ ಹಾಗೂ 
ಪುರುಷ ಪ್ರಧಾನ 
ಮೌಲ್ಯಗಳು 


ಮೂಡಿಬರುವುದು ಸತ್ಯ ಹಾಗೂ ಶಾಶ್ವತ ಎಂದು ಹೇಳಲಾಗಿದೆ. 
ಇಂತಹ ವಿಷಯಗಳನ್ನು ಸಾಕಷ್ಟು ತಿಳಿದುಕೊಂಡೂ ಧರ್ಮಾಧಿಕಾರಿಗಳು 
ದೊಡ್ಡ ಕಲ್ಯಾಣ ಮಂಟಪಗಳನ್ನು ಉದ್ಭಾಟನೆ ಮಾಡಿ, ಅತಿ ಶ್ರೀಮಂತರ 
ಮಕ್ಕಳ ಮದುವೆಗಳಲ್ಲಿ ಪಾಲ್ಗೊಂಡು ಅವರನ್ನು ಆಶೀರ್ವದಿಸಿ 
ಬರುವುದು ದಿನನಿತ್ಯದ ಸಂಗತಿಯಾಗಿದೆ. ಬಡ ಯುವಜನತೆ ಇಂತಹ 
ಕನಸುಗಳನ್ನು ಕಾಣುತ್ತಾ ಆಡಂಬರದ ಮದುವೆಗಾಗಿ ತಹತಹಿಸುತ್ತಾರೆ. 
ಇಂತಹ ಕನಸುಗಳ ಈಡೇರಿಕೆಗಾಗಿ ಬಡ ಹೆಣ್ಣುಮಕ್ಕಳನ್ನು ಬಲಿಪಶು 
ಮಾಡುತ್ತಾರೆ. ಹೆಣ್ಣು ಹೆತ್ತವರನ್ನು ಪೀಡಿಸುತ್ತಾರೆ. ಮುಸ್ಲಿಂರಲ್ಲಿ ತಲಾಖ್‌ಗೆ 
ಸಂಬಂಧಪಟ್ಟ ಹಾಗೆ ವೈವಾಹಿಕ ತೊಂದರೆಗೊಳಗಾದ ಹೆಣ್ಣುಮಕ್ಕಳಿಗೆ 
ನೆರವು ನೀಡಲು ಸಾಕಷ್ಟು ಸಂಘ ಸಂಸ್ಥೆಗಳಿದ್ದರೂ ಹೆಣ್ಣುಮಕ್ಕಳು 
ಬೇರೆಯದೇ ಆದ ಸಮಸ್ಯೆಯನ್ನು ಎದುರಿಸುತ್ತಾರೆ. ಶಬಾನ ಪ್ರಕರಣದಲ್ಲಿ 
ಸುಪ್ರೀಂ ಕೋರ್ಟ್‌ ಮೆಟ್ಟಿಲು ಹತ್ತುವ ಧೈರ್ಯ, ಆತ್ಮಸ್ಥೈರ್ಯವನ್ನು ಆಕೆ 
ತೋರಿದ್ದಾರೆ. ಆದರೆ ಅವರು ಕ್ರಮೇಣ ಮುಜುಗರದ ಸ್ಥಿತಿಗೆ ಸಿಕ್ಕಿ 
ಹಾಕಿಕೊಳ್ಳುತ್ತಾರೆ. ಧರ್ಮ ಮತ್ತು ಧರ್ಮದ ನಿಯಮಗಳನ್ನು ರಕ್ಷಿಸಲು 
ಹಾಗೂ ಕಾಪಾಡಲು ಪ್ರಾರಂಭಿಸಲಾದ ಸಂಘ-ಸಂಸ್ಥೆಗಳು ತಾವೇ 
ನೊಂದ ಮಹಿಳೆಯರ ಮನೆಯ ಬಾಗಿಲಿಗೆ ಹೋಗಬೇಕಾಗುತ್ತದೆ. 
ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟ್‌ನ ಮೆಟ್ಟಿಲುಗಳನ್ನು 
ಹತ್ತುವುದರಲ್ಲಿ ಮಹಿಳೆಯರ ಜೀವನದ ಅಮೂಲ್ಯವಾದ ಅವಧಿಯೇ 
ಕಳೆದು ಹೋಗುತ್ತದೆ. ಅವರು ಜೀವನದಲ್ಲಿ ಏನಾದರೂ ಸಾಧನೆ 
ಮಾಡಲು ಸಾಧ್ಯವಾಗುತ್ತದೆಯೇ ಎಂಬ ಪ್ರಶ್ನೆ ನನ್ನನ್ನು ಸದಾ ಕಾಡುತ್ತದೆ. 
ಸಾಧನೆ ಮಾಡಬೇಕೆನ್ನುವ ಆಯ್ಕೆಯ ಪ್ರಶ್ನೆ ಅವಳ ಬದುಕಿನಲ್ಲಿ 
ಎದುರಾಗಲು ಸಾಧ್ಯವೆ? 


ಮುಸ್ಲಿಂ ಮಹಿಳೆಯರಿಗೆ ಬೇಕಾಗಿರುವುದು ನ್ಯಾಯವೇ ಹೊರತು 
ಸಹಾಯವಲ್ಲ. ಕೈ ಹಿಡಿದು ದೂರ ನಡೆಸುತ್ತೇವೆಂದು ನಂಬಿಸಿ, 
ನಡುದಾರಿಯಲ್ಲಿಯೆ ಕೈಬಿಟ್ಟು ಅವರನ್ನು ತುಳಿಯಲಾಗುತ್ತದೆ. ಇದು 


5 ನನ್ನು ನನನ 


ತೀರಾ ಸಹಜವೆಂಬಂತೆ ಭಾವಿಸಲಾಗುತ್ತಿದೆ. ಮುಸ್ಲಿಂ ಮಹಿಳೆಯರ 
ದುರ್ಗತಿ ಎಲ್ಲರಿಗೂ ತಿಳಿದ ವಿಷಯವಾಗಿದ್ದರೂ, ವಿವಿಧ ಮುಖದ 
ಸಮಸ್ಯೆಗಳ ಸಂಕೀರ್ಣತೆಯನ್ನು ಅವರೊಂದಿಗಿನ ಮುಖಾಮುಖಿ 
ಸಂಭಾಷಣೆಯಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಸ್ಲಾಂ 
ಧರ್ಮದಲ್ಲಿ ಆಕೆಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ನೀಡಲಾಗಿದ್ದರೂ ಆಕೆ 
ಏನೂ ಇಲ್ಲದ ದುರ್ಗತಿಗೆ ಈಡಾಗಿದ್ದಾಳೆ. ಅವಳ ದುಸ್ಥಿತಿಯನ್ನು, 
ಅವಳ ಹಕ್ಕು ಬಾಧ್ಯತೆಗಳನ್ನು ಗುರುತಿಸುವುದಕ್ಕೆ ಅವಳ ಸಮಸ್ಯೆಗಳನ್ನು 
ಸರಿಪಡಿಸುವುದಕ್ಕೆ, ಆಕೆಯನ್ನು ಇನ್ನಷ್ಟು ಶಕ್ತಗೊಳಿಸುವುದಕ್ಕೆ ಹಲವಾರು 
ವಿಚಾರಗಳಿವೆ. ಧರ್ಮದ ವಲಯದಲ್ಲಿ ಇವುಗಳು ಚರ್ಜೆಯಾಗಬೇಕಾದ 
ಅವಶ್ಯಕತೆ ಹಾಗೂ ಅನಿವಾರ್ಯ ಎರಡೂ ಇದೆ. 


ಧರ್ಮ ಮತ್ತು ರಾಜಕಾರಣದ ಮಧ್ಯೆ ಪರದಾಡುತ್ತಿರುವ ಮುಸ್ಲಿಂ 
ಮಹಿಳೆಯರ ಬಗ್ಗೆ ನನ್ನ ವಿಚಾರ ಹಾಗೂ ಆಲೋಚನೆಗಳನ್ನು 
ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವೇ ಈ ಪುಟ್ಟ ಲೇಖನ. 
ಅಲ್ಪಸಂಖ್ಯಾತರಾಗಿರುವ ಮುಸ್ಲಿಂ ಜನಾಂಗ ಅದರಲ್ಲೂ ವಿಶೇಷವಾಗಿ 
ಮಹಿಳೆಯರು ಹಲವಾರು ರೀತಿಯ ಸಮಸ್ಯೆಗಳಿಂದ ಜರ್ಜರಿತರಾಗಿ 
ನರಳುತ್ತಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳು ಎದುರಾದಾಗ ಇವರು ಮೊದಲು 
ಸಂಪರ್ಕಿಸುವುದು ಮುಸ್ಲಿಂ ಮುಖಂಡರನ್ನು. ಧಾರ್ಮಿಕ ಮುಖಂಡರು 
ನೀಡಿದ ತೀರ್ಪೇ ಅಂತಿಮವಾದುದು. ತಲಾಖ್‌ ನೀಡಿದ ಮುಸ್ಲಿಂ 
ಪುರುಷನು ಹೆಂಡತಿಗೆ ಜೀವನಾಂಶ ನೀಡಬೇಕಾಗಿಲ್ಲವೆಂದು ಹಾಗೂ 
ಅದು ಧರ್ಮದ ಎರುದ್ಧವೆಂದು ಧಾರ್ಮಿಕ ಮುಖಂಡರು ವಾದಿಸುತ್ತಾರೆ. 
` ಮಕ್ಕಳಿಗೆ ಮಾತ್ರ ಜೀವನಾಂಶವನ್ನು ಕಡ್ಡಾಯವಾಗಿ ನೀಡಬೇಕೆಂದು 
ಅವರು ವಾದಿಸುತ್ತಾರೆ. ಮುಸ್ಲಿಂ ಮಹಿಳೆಯರಿಗೆ ದೇವರು ವೈಯಕ್ತಿಕವಾದ 
ನಂಬಿಕೆಯ ವಿಚಾರ. ದೇವರನ್ನು ಸಂದಿಸುವುದಕ್ಕೆ ಯಾವ 
ಮಹಾಗುರುಗಳ ಆಶ್ರಯವು ಬೇಕಾಗಿಲ್ಲ. ತನ್ನ ಸಾಮಾನ್ಯ ಜ್ಞಾನದಿಂದ 
ಆಕೆ ತನ್ನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು 
ಹೊಂದಿರುತ್ತಾಳೆ. ದೇವರನ್ನು ನೇರವಾಗಿ ಸ್ಪಂದಿಸುವ ಮಾತು ಖುರ್‌- 
ಆನಿ-ಷರೀಫ್‌ನಲ್ಲೂ ಸಹ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಖುರ್‌-ಆನಿ- 
ಷರೀಫ್‌ ನಿಜಕ್ಕೂ ಬರೇ ಒಂದು ದೇವರ ನುಡಿ, ಮಾತು ಅಲ್ಲ. ಈ 
ಗ್ರಂಥವು ಜೀವನ ನಡೆಸುವ ವಿಧಾನ, ರೀತಿ, ಜೀವನದ ರಹಸ್ಯ ಹಾಗೂ 
ಪರಿಹಾರಗಳನ್ನು ಒಳಗೊಂಡಿದೆ. ಜೀವನದ ಬಗ್ಗೆ ಮೂಲಭೂತವಾಗಿ 
ಚಿಂತಿಸಲಾಗಿದೆ ಹಾಗೂ ವ್ಯವಸ್ಥೆ ಹೇಗಿರಬೇಕೆ೦ಬುದನ್ನು ವಿಸ್ತಾರವಾಗಿ 
ಪರಿಶೀಲಿಸಲಾಗಿದೆ. ಈ ಪುರುಷಪ್ರಧಾನ ಸಮಾಜದಲ್ಲಿ ಮಹಿಳೆಗೆ 
ತಲಾಖ್‌ ಕೊಟ್ಟರೆ ಅವಳ ಜೀವನ ಹೇಗೆ ಸಾಗಬೇಕು, ಅವಳಿಗೆ 


ತಲಾಖ್‌ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೊಡಬೇಕು 


ಇದು ಮುಖ್ಯವಾದ ಪ್ರಶ್ನೆ. ಪುರುಷನ ದಬ್ಬಾಳಿಕೆಯಿಂದ ನಡೆದುಕೊಂಡು 
ಬಂದಿದೆ ಎಂಬುದಕ್ಕೆ ಷಂನಿಯಾಳ ನಿದರ್ಶನ ಸಾಕು. ಷಂನಿಯ 
ಎರಡು ಮಕ್ಕಳ ತಾಯಿ. ಆಕೆಯ ಗಂಡ ಮದುವೆಗೆ ಮುಂಚೆ ಬೇರೆ 
ಮಹಿಳೆಯೊಬ್ಬಳನ್ನು ಪ್ರೀತಿಸುತ್ತಿದ್ದ. ಮದುವೆಯ ನ೦ತರ ಆಕೆಗೆ ಎರಡು 
ಮಕ್ಕಳು ಆದವು. ಎರಡು ಮಕ್ಕಳು GH ನಂತರ ಆಕೆಯ ಗಂಡ 
ಫ್ಯಾಮಿಲಿ ಪ್ಲಾನಿಂಗ್‌ ಆಪರೇಷನ್‌ ಮಾಡಿಸಿಕೊಂಡ. ಹೇಳಬೇಕೆಂದರೆ 
ಇದು ಧರ್ಮದ ವಿರುದ್ಧ. ಆದರೆ ಮಕ್ಕಳನ್ನು ಸಾಕುವ ಸಾಮರ್ಥ್ಯ 
ಇರದಿದ್ದರೂ ಮಕ್ಕಳನ್ನು ಹೆರಲೇಬೇಕೆಂದು ಧರ್ಮದಲ್ಲಿ ಹೇಳಿಲ್ಲ. 
ಷಂನಿಯಾಳ ಗಂಡ ಒಂದು ದಿನ ಒಂದು ಕುಲ್ಲಕ ಕಾರಣ ಹುಡುಕಿದ. 
ಆಕೆ ಹೆಚ್ಚು ಹೆಚ್ಚು ಅಡಿಗೆ ಮಾಡಿ ದುಂದುವೆಚ್ಚ ಮಾಡುತ್ತಾಳೆ DOW 
ಕಾರಣದಿಂದ ಒಂದೇ ಬಾರಿ ತಲಾಖ್‌ ಕೂಗಿ, ಮಸೀದಿಯಲ್ಲಿ ತಕ್ಷಣವೇ 
ಬರೆಸಿ ತರಾತುರಿಯಲ್ಲಿ ಆಕೆಯನ್ನು ತವರು ಮನೆಗೆ ಕಳಿಸಲಾಯಿತು. 


ನನ್ನು ಮಾನನ 5 | 


ಅವರ್ಯಾರೂ ಆಕೆಯ ಮುಂದಿನ ಜೀವನ, 
ಭವಿಷ್ಯ ಏನು ಎಂಬುದನ್ನು ಯೋಚಿಸಲಿಲ್ಲ, 
ಯಾವುದೇ ರೀತಿಯ ಕನಿಕರವೂ ಇಲ್ಲದೆ, 
ಆಕೆಯನ್ನು ಮನೆಯಿಂದ ಹೊರ ಕಳುಹಿಸ 
ಲಾಯಿತು. 


ಫಿರ್ದೂಳ ಗಂಡ ಸರ್ಕಾರಿ ನೌಕರ. 
ತನ್ನ ಹೆಂಡತಿಗೆ ಇಲ್ಲದಿರುವ ಒಂದು 
ಖಾಯಿಲೆಯನ್ನು ಹುಡುಕಿ, ಅವಳಿಗೆ 
ವಾಸಿಯಾಗದ ಖಾಯಿಲೆಯಿದೆಯೆಂದು 
ಪ್ರಚಾರ ಮಾಡುತ್ತಿದ್ದ. ತನ್ನ ಮಕ್ಕಳನ್ನು 
ಆತ ಸರಿಯಾಗಿ ಓದಿಸಲಿಲ್ಲ. ಆತನಿಗೆ 
ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧ 
ಎತ್ತು ಈ ಕಾರಣಕ್ಕೆ ಆತ ಹೆಂಡತಿ 
ಮಕ್ಕಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ 
ಕುಟುಂಬದ ನೆಮ್ಮದಿಯನ್ನು ಬಲಿ 
ತೆಗೆದುಕೊಂಡ. ಗಂಡಸರಾಗಲಿ ಅಥವಾ ಹೆ೦ಗಸರಾಗಲಿ ಈ ರೀತಿಯ 
ವಿವಾಹಬಾಹಿರ ಸಂಬಂಧವನ್ನು ಹೊಂದಿದ್ದರೆ ಅದನ್ನು ಜಿನ್ನಾ ಎಂದು 
ಕರೆಯುತ್ತಾರೆ. ಇಂತಹ ಸಂಬಂಧವನ್ನು ಹೊಂದಿರುವ ಎಷ್ಟೋ 
ಪುರುಷರು ಕೌಟುಂಬಿಕ ನೆಮ್ಮದಿಯನ್ನು ಕೆಡಿಸಿ, ಮಕ್ಕಳ ಭವಿಷ್ಯಕ್ಕೂ 
ಕಲ್ಲುಹಾಕಿ, ಧರ್ಮದ ಚೌಕಟ್ಟಿನಲ್ಲಿ ಯಾವ ಶಿಕ್ಷಗೂ ಒಳಪಡದೆ 
ಹಾಯಾಗಿ ಜೀವನವನ್ನು ಮಾಡುತ್ತಿದ್ದಾರೆ. ಅವರ ಹೆಂಡತಿಯರು 
ಜೀವನ ಪರ್ಯಂತ ಮಕ್ಕಳಿಗೋಸ್ಕರ ದುಡಿದು ದುಡಿದು ಜೀವನ 
ಸಾಗಿಸಿ, ಅಂತ್ಯ ಕಂಡವರ ಉದಾಹರಣೆಗಳೂ ನಮ್ಮ ಮುಂದಿವೆ. 
ಆದರೆ ಧಾರ್ಮಿಕ ಮುಖಂಡರು ಇಂತಹ ಹೆಣ್ಣು ಮಕ್ಕಳಿಗೆ ತಾಳ್ಮೆಯಿಂದ 
ಜೀವನ ನಡೆಸಿ ಎಂಬ ಸಲಹೆಯನ್ನು ನೀಡುತ್ತಾರೆ. ತಲಾಖ್‌ ನೀಡಿದ 
ನಂತರ ಜೀವನಾಂಶ ಕೇಳುವ ಮಹಿಳೆಯರನ್ನು ಸಾಕಷ್ಟು ಮುಜುಗರಕ್ಕೆ 
ಒಳಪಡಿಸಲಾಗುತ್ತದೆ. ತಲ್ಲಾಖ್‌ ನಂತರ ಗಂಡ ಹೆಂಡತಿಯರ ಮಧ್ಯೆ 
ಯಾವುದೇ ಸಂಪರ್ಕವಿಲ್ಲದಿರುವುದರಿಂದ ಹೆಂಡತಿಗೆ ಜೀವನಾಂಶ 
ಕೊಡುವ ಪದ್ಧತಿ ಸಹ ಇಲ್ಲ. ಆದರೆ ಅವಳು ನಿರ್ಗತಿಕಳಾಗಿದ್ದರೆ, 
ಆಕೆಗೆ ಕೆಲಸವಿಲ್ಲದಿದ್ದರೆ, ಬದುಕಲು ಬೇರೆ ದಾರಿ ಇಲ್ಲದಿದ್ದರೆ, ಆಕೆಯ 
“ತಪ್ಪು ಇಲ್ಲದಿದ್ದಾಗ ಆಕೆಗೆ ಜೀವನಾಂಶ ನೀಡುವುದರಲ್ಲಿ ತಪ್ಪೇನಿದೆ 
ಎಂಬುದು ನನ್ನ ಅಭಿಪ್ರಾಯ. 


ನಮ್ಮ ದೇಶ ಬಹುಮುಖಿ ಸಂಸ್ಕೃತಿಯನ್ನು ಹೊಂದಿದ ದೇಶ. 
ಇಂತಹ ಸಂದರ್ಭದಲ್ಲಿ ಲ್ಯಾಂಡ್‌ ಆಫ್‌ ದ ಲಾ ಪ್ರಕಾರ ಜೀವನ 
ನಡೆಸುವುದು ಪುರುಷರಿಗೂ ಹಾಗೂ ಮಹಿಳೆಯರಿಗೂ ಹೆಚ್ಚು 
ಆರೋಗ್ಯಪೂರ್ಣವಾಗಿದೆ. 


ಮುಸ್ಲಿಂ ಪುರುಷರು ತಮಗೆ ಅನುಕೂಲವಾಗುವ ಸಂದರ್ಭದಲ್ಲಿ 
ಎಲ್ಲ ನಾಗರೀಕರಿಗೆ ಅನ್ವಯವಾಗುವ ಕಾನೂನಿಗೆ ಬದ್ಧರಾಗುತ್ತಾರೆ. 
ಆದರೆ ಅದೇ ಮಹಿಳೆಯರ ವಿಚಾರ ಬಂದಾಗ ಮಾತ್ರ ವೈಯಕ್ತಿಕ 
ಕಾನೂನಿಗೆ ಹೆಚ್ಚು ಒತ್ತು ನೀಡುತ್ತಾರೆ. ಜೀವನಾಂಶದ ಹಾಗೂ ತಲಾಖ್‌ 
ವಿಚಾರ ಬಂದಾಗ ಧಾರ್ಮಿಕ ಅಭಿಪ್ರಾಯಗಳಿಗೆ ಹೆಚ್ಚು ಮನ್ನಣೆ 
ನೀಡುತ್ತಾರೆ. ಇಂತಹ ಪುರುಷ ಪ್ರಧಾನ ಧೋರಣೆ ಬಹಳಷ್ಟು . 
ಹೆಣ್ಣುಮಕ್ಕಳನ್ನು ಅಮಾಯಕರನ್ನಾಗಿಸುತ್ತದೆ. ಇಸ್ಲಾಂ ಧರ್ಮ 
ಮಹಿಳೆಯರನ್ನು ಬಲಿಪಶುಗಳನ್ನಾಗಿ ಮಾಡದೆ ಆಕೆಯ ಆತ್ಮಶಕ್ತಿಯನ್ನು 
ಬಲಪಡಿಸುವ ಅಂಶಗಳನ್ನು ಹೊಂದಿದೆ ಎಂಬುದು ನನ್ನ ಗಾಢ ನಂಬಿಕೆ. 


ತಲಾಖ್‌ ಹಿನ್ನೆಲೆಯಲ್ಲಿ ಮಹಿಳೆಯರು ಹೊಸ ಹೊಸ ಬಗೆಯ 
ಹಿಂಸೆಗೆ ಒಳಗಾಗುತ್ತಿದ್ದಾರೆ. ಇದು ಮಹಿಳೆಯರ ಬದುಕನ್ನು ಇನ್ನಷ್ಟು 
ಅಸಹನೀಯಗೊಳಿಸುತ್ತದೆ. ತಲಾಖ್‌ಅನ್ನು ಬೇಕಾಬಿಟ್ಟಿಯಾಗಿ 
ನೀಡಲು ಸಾಧ್ಯವಿಲ್ಲ. ಕೇವಲ ಮೂರು ಸಾರಿ ಕೂಗಿ ತಲಾಖ್‌ 
ಕೊಡುವುದನ್ನು ಸಹ ಖಂಡಿಸಲಾಗುತ್ತದೆ. ಮುಸ್ಲಿಂ ಮಹಿಳೆಯರು 
ಸಹ ಕುಲಾ ತೆಗೆದುಕೊಳ್ಳಬಹುದು. ಆದರೆ ಆಗ ಆಕೆ ಮೆಹರ್‌ 
ಹಣಕ್ಕೆ ಅರ್ಹಳಾಗುವುದಿಲ್ಲ. ಆದರೆ Now ತಲಾಖ್‌ ನೀಡಿದಾಗ 
ಆತ ಮೆಹರ್‌ ಹಣವನ್ನು ಕಡ್ಡಾಯವಾಗಿ ವಾಪಸ್‌ ಕೊಡಬೇಕಾಗುತ್ತದೆ. 
ಮಕ್ಕಳು ಇರುವ ಕಾರಣಕ್ಕೆ ಜೀವನಾಂಶವನ್ನು ಕೊಡುವ ಜವಾಬ್ದಾರಿ 
ಅವನದಾಗುತ್ತದೆ. 


ಸಂಬಂಧ ಕಳಚಿ ಹೋದ ಪಕ್ಷದಲ್ಲಿ ಮಹಿಳೆ ಜೀವನಾಂಶವನ್ನು 
ಪಡೆಯಬೇಕೆ ಎಂಬುದು ಮುಖ್ಯ ಪ್ರಶ್ನೆಯಾಗಿದೆ. ಆಕೆಯ ವಿಶ್ವಾಸ 
ಗಟ್ಟಿಗೊಳಿಸುವ, ಆಕೆಯ ಸ್ವತಂತ್ರ ಬದುಕಿನ ಹರವನ್ನು ವಿಸ್ತಾರ 
ಗೊಳಿಸುವ ಪ್ರಯತ್ನಗಳಿಗೆ ಜೀವನಾಂಶ ಅಡ್ಡಿಯಾಗಬಹುದು. ಅವಳು 
ತನ್ನ ಸಮಸ್ಯೆಗಳೊಡನೆ ಹೋರಾಡುತ್ತಲೇ ತನ್ನ ಅಂತರಂಗದ 
ಸಾಮರ್ಥ್ಯಗಳನ್ನು, ತನ್ನ ಬದುಕಿನ ನೆಲೆಗಳನ್ನು ಗುರುತಿಸಿಕೊಳ್ಳಲು 
ಒಂದು ಅವಕಾಶ ದೊರೆಯುತ್ತದೆ. ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ 
ಬದುಕಿಗೆ ಪೂರಕವಾಗಿರುವ ಇಂತಹ ಹಲವು ಸಂಗತಿಗಳಿವೆ. ಆದರೆ 
ಪುರುಷ ಪ್ರಧಾನ ವ್ಯವಸ್ಥೆಗೆ ಬಲಿಪಶುವಾಗಿ ನಿರ್ಗತಿಕಗಳಾಗಿದ್ದಲ್ಲಿ 
ಅವಳಿಗೆ ಜೀವನಾಂಶ ಕೊಡುವುದರಲ್ಲಿ ತಪ್ಪಿಲ್ಲ ಇದನ್ನು 
ಅಳವಡಿಸಿಕೊಳ್ಳಲು "ಪರ್ಸೆನಲ್‌ ಲಾ'ನಲ್ಲಿ ತಿದ್ದುಪಡಿ ಮಾಡುವ 
ಅವಶ್ಯಕತೆಯು ಇರುವುದಿಲ್ಲ. ಅಸಹಾಯಕಳಾದ ಮಹಿಳೆಗೆ 
ಕಾನೂನಿನ್ವಯ ಜೀವನಾಂಶ ನೀಡುವುದರಲ್ಲಿ ಮಾನವೀಯ 
ಅಂಶವನ್ನು ಹುಡುಕಬೇಕು. ಶಬಾನಾ ಪರವಾಗಿ ನೀಡಿರುವ 
ಸುಪ್ರೀಂ ಕೋರ್ಟ್‌ ತೀರ್ಪು ಆಕೆಯ ಬದುಕಿನ ಹಾಗೂ ಇತರ 
ಮಹಿಳೆಯರ ಹಕ್ಕುಬಾಧ್ಯತೆಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಾಯ 
ವಾಗಿದ್ದರೆ, ಅದನ್ನು ಮಹಿಳೆಯರ ಹಕ್ಕನ್ನು ಕಾಪಾಡುವ ಹಿನ್ನಲೆಯಲ್ಲಿ 
ನೋಡಬೇಕು. ಧರ್ಮದ ಕಾನೂನು ಹಾಗೂ ನೆಲದ ಕಾನೂನುಗಳ 
ನಡುವೆ ಘರ್ಷಣೆಯ ಅವಶ್ಯಕತೆ ಇಲ್ಲ. ಧಾರ್ಮಿಕ ಮುಖಂಡರು 
ಕೆಲವೊಂದು ವಿಷಯಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧ 
ಪಟ್ಟ ವಿಷಯಗಳಿಗೆ ವೈಯಕ್ತಿಕ ಕಾನೂನನ್ನು ಅನ್ವಯಿಸಿ ವೈಯಕ್ತಿಕ 
ಕಾನೂನು ಕಡ್ಡಾಯವಾಗಬೇಕೆಂದು ಪ್ರಚಾರ ಮಾಡುತ್ತಾರೆ. ಆದರೆ 
ಮಹಿಳೆಯ ಸ್ಥಿ ತಿಗತಿಯನ್ನು ಪರಿಶೀಲಿಸಿದಾಗ, ನಮ್ಮ ಸಂವಿಧಾನದಲ್ಲಿ 
ನೀಡಲಾದ ಹಕ್ಕು ಬಾಧ್ಯತೆಗಳನ್ನು ಗಮನಿಸಿದಾಗ ವೈಯಕ್ತಿಕ 
ಕಾನೂನಿನ ತಿದ್ದುಪಡಿಯ ಅವಶ್ಯಕತೆಯು ಇಲ್ಲವೆಂಬುದು ಸ್ಪಷ್ಟ 
ವಾಗುತ್ತದೆ. ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡಬೇಕು. ಆಕೆಗೆ 
ಒಬ್ಬ ನಾಗರೀಕಳಾಗಿ ಅವಳಿಗೆ ದೊರಕಬೇಕಾದ ಹಕ್ಕು ಬಾಧ್ಯತೆಗಳು 
ಸಿಗಬೇಕಾಗುತ್ತದೆ. 


ಸತ್ಯದ ಬಹುಮುಖವೆಂದರೆ ಒಂದು ಸನ್ನಿವೇಶದ ಹಲವಾರು 
ಸಾಧ್ಯತೆಗಳು. ಇಲ್ಲಿ ಧಾರ್ಮಿಕ ಮುಖಂಡರ ಹಠ, ವೋಟ್‌ ಬ್ಯಾಂಕ್‌ 
ರಾಜಕೀಯ ಹಿನ್ನೆಲೆಯಲ್ಲಿ ಮಹಿಳೆಯರ ಸಮಸ್ಯೆಗಳು ಸಂಕೀರ್ಣ 
ಗೊಳ್ಳುತ್ತಿವೆ. ಮುಸ್ಲಿಂ ಮಹಿಳೆಯರ ಸಮಸ್ಯೆಗಳನ್ನು ಮುಖ್ಯವಾಗಿ 
ಮಹಿಳೆಯರ ಸಮಸ್ಯೆಯ ಹಿನ್ನೆಲೆಯಲ್ಲಿಯೇ ನೋಡಬೇಕಾಗುತ್ತದೆ. 
ಆಗ ಮಾತ್ರ ಮಹಿಳೆಯರ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ 


ದೊರೆಯಲು ಸಾಧ್ಯವಾಗುತ್ತದೆ. a 


Mo. ಕೆ. ಷರೀಫಾ 


ಗೋಡೆಗೆ ನೇತುಹಾಕಿದ 
ಚೌಕಟ್ಟಿನೊಳಗಿನ ಚಿತ್ರವಾಗಿ 


ಅನುಭವಿಸಿದ ಕ್ರೌರ್ಯ ಹಿಂಸೆಗೆ 
ಕೊನೆ ಹುಡುಕಿದೆಯೇನೆ? 
ಮೆಲುದನಿಯ ಮಿತನುಡಿಯ 
ಮಂದಹಾಸ ನಿನ್ನ ಮೊಗದಲ್ಲೇ! 


ತಡೆಗೋಡೆ ಕಟ್ಟದೆಯಲ್ಲೇ 


ಗೋಡೆಗೆ ನೇತಾಡುವ ಚೌಕಟ್ಟಿನಲಿ 


ಶುಭ್ರ ನಿನ್ನ ದುಂಡುಮುಖ 
ದೋಡಗಳಲಿ ತೇಲುವ ಚಂದ್ರ 
ಬಾವಿಯಲಿ ಮಿಂದು ಬಂದಂತೆ 
ತಲೆಸೆರಗು ಎಂದೂ ಜಾರದಲ್ಲೇ? 

* * * 
ನೀ ಬೆಳೆಸಿದ ಬಸಳೆ ಚಪ್ಪರ 
ಹಿತ್ತಲಿನ ಸೀಬೆ, ಮಾವು, ತೆಂಗು 
ಈಗಲೂ ಫಲಕೊಡುತ್ತಿವೆಯಲ್ಲೇ? 
ಅಂದು ನೀ ಹುಗಿದ ಬಿಸಿ ನೀರಿನ ಹಂಡೆ 
ಹಿತವಾದ ಬಿಸಿ ನೀರೊಲೆಯ 
ಸ್ನಾನದ ಮನೆ ಅಲ್ಲೇ ಇದೆ 
ಹಿತ್ತಲ ಸಿಹಿನೀರ ಬಾವಿ 
ಜಗಲಿ ಮುಂದಿನ ಸೆಗಣಿ ಸಾರಣೆ 
ನೆಲದ ತಂಪು ಇಂದಿಗೂ ಉಂಟಲ್ಲೇ 
ಹಿತ್ತಲಿನಲಿ ನೀ ಬೆಳೆಸಿದ ಮರಗಳ ಮಧ್ಯೆ 
ನನಗೆ ದಟ್ಟ ಕಾಡಿನ ಅನುಭವ! 

* * * 

ಘಮಟು ವಾಸನೆಯ ಹೆರಿಗೆ ಕೋಣೆ 
ಬಾಣಂತಿ ಗೃಹವಿನ್ನೂ ಹಾಗೇ ಇದೆ 
ನೀ ತೂಗಿದ ಕರುಳು ಜೀವದ ತೊಟ್ಟಿಲು 
ಪಡಸಾಲೆಯಲ್ಲಿನ್ನೂ ತೂಗುತ್ತಿದೆಯಲ್ಲೇ 
ಎಲ್ಲರಿಗೂ ಕೂಳು ಕುದಿಸುವ 
ಅಡುಗೆ ಮನೆ ಪರಿಮಳ 
ಮಿಡಿ ಮಾವಿನ ಉಪ್ಪಿನಕಾಯಿ 
ನಿನ್ನ ನಿತ್ಯ ಕಾಯಕದ ಶ್ರದ್ಧೆ 
ಯಜ್ಞ ಕುಂಡದ ಮುಂದೆ 
ದಿನನಿತ್ಯದ ಚರಿತ್ರೆ ಬರೆದೆಯಲ್ಲೇ 
ಮನೆಯ ಬೀಸುಕಲ್ಲು ಒಳಕಲ್ಲಿನಂತೆ 
ಜೀವ ಸವೆಸಿದ ನಿನಗೆ 
ಬಿಡುಗಡೆಯೇ ಇಲ್ಲವೇನೆ? 
ಅದಕ್ಕೇ ಚೌಕಟ್ಟನಲಿ ಚಿತ್ರವಾಗಿ 
ಹೂಮಾಲೆ ಧರಿಸಿ ಇತಿಹಾಸವಾದೆಯೇನೆ? 
ಅವ್ನ! ಇತಿಹಾಸವಾದೆಯೇನೇ? 


MA ನನ್ನು ಮಾನನ 


a 


4 ಮಹಿಳಾ ಸಮಾವೇಶ : ಒಂದು ವರದಿ 44 


@ ಡಾ. ಚಂದ್ರಮತಿ ಸೋಂದಾ 


$ 

ಮಯ ಕೆಲಸಕ್ಕೆ ಸಮಾನ ಗೌರವವಿಲ್ಲ. ಕನಿಷ್ಠ ಸೌಲಭ್ಯವೂ 
ಕೊಡದೆ ದುಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯ 
ಪ್ರಾಬಲ್ಯ, ಪ್ರಾಮುಖ್ಯವನ್ನು ಮಾನ್ಯಮಾಡುವಂತೆ ಮಾಡಬೇಕಾಗಿದೆ. 


ಮಹಿಳಾ ಸಂಘಟನೆಗಳು ಅಲ್ಲಲ್ಲಿ ನಡೆಸುತ್ತಿರುವ ಹೊರಾಟಗಳನ್ನು 


ಒಟ್ಟಾಗಿಸುವ ಅಗತ್ಯವಿದೆ. ಮಹಿಳೆಯ ದುಡಿಮೆ ಅನುತ್ಪಾದಕ ಹಾಗೂ 
ಅಗ್ಗದ್ದು ಎನ್ನುವ ಧೋರಣೆಯ ಎರುದ್ಧ ದನಿ ಎತ್ತಲೇ ಬೇಕಾಗಿದೆ” 
ಎಂದು ಕುಮುದ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಕಾರ್ಯಕ್ರಮದ 
ಉದ್ದೇಶವನ್ನು ತೆರೆದಿಡುವುದರೊಂದಿಗೆ ರಾಜ್ಯದ ವಿವಿಧೆಡೆಗಳಿಂದ 
ಬಂದ ಮಹಿಳೆಯರನ್ನು ಸ್ವಾಗತಿಸಿದರು. 


DAN ಕೃಷಿಕಾರ್ಮಿಕರು-ಸವಾಲುಗಳು ಮತ್ತು ಪ್ರತಿರೋಧ' 
ಎನ್ನುವ ವಿಷಯ ಕುರಿತಂತೆ ಮೈಸೂರಿನ ಸಮತಾ ವೇದಿಕೆ ಮತ್ತು 


ಅಖಿಲ ಭಾರತ ಪ್ರಗತಿಪರ ಮಹಿಳಾ ಸಂಘ, ಕರ್ನಾಟಕ, ಇವರ 


ಸ೦ಯುಕ್ತ ಆಶ್ರಯದಲ್ಲಿ ದಿನಾಂಕ 4-12-2010 ರಂದು ಮೈಸೂರಿನಲ್ಲಿ — 


ರಾಜ್ಯಮಟ್ಟದ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. 
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಮತಾ “ವೇದಿಕೆಯ Tax ರು 
ಕೋಟಗಾನಹಳ್ಳಿ ರಾಮಯ್ಯ ಅವರು ರಚಿಸಿರುವ “ಬದುಕು ಬಂ 


ರೂಪಕವನ್ನು ರಂಗಾಯಣದ ಗೀತಾ ಅವರ ನಿರ್ದೇಶನದಲ್ಲಿ 


ಪ್ರಸ್ತುತಪಡಿಸಿದರು. ಕೃಷಿಕೂಲಿಕಾರ ಮಹಿಳೆಯರ ಬವಣೆ, ಅಸಮಾನ 
ಸಂಬಳ, ದೌರ್ಜನ್ಯಗಳ ಎರುದ್ಧ ಮಹಿಳೆ ದನಿ ಎತ್ತಬೇಕಿದೆ ಎನ್ನು ವುದನ್ನು 
ರೂಪಕ ns nos ಗದ್ದೆಯೆ ಹೆರಿಗೆಯ ಮನೆಯಾಯು' 
ಎನ್ನುವ ಮಹಿಳೆಯ ಪರಿಸ್ಥಿತಿಯನ್ನು ತೆರೆದಿಟ್ಟು ಅದಕ್ಕೆ ಹೆದರದೆ, 
ಹೆಣ್ಣಾಗಿ ಹುಟ್ಟಿದ ಬಳಿಕೆ ಕಣ್ಣಾಗ ನೀರೇಕೆ? ನಿನ್ನನ್ನು ನೀ ಮೊದಲು 


ಚೆನ್ನಾಗಿ ತಿಳೀಜೇಕು' ಎನು ವುದನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವನ್ನು 
ಹೇಳುತ್ತ “ಸಮಾನತೆಯ ಸಂಸ್ಕೃತಿ ನಮಗೆ ಇಂದು ಬೇಕಿದೆ; ಹೆಣ್ಣು 


ಪೂರ್ಣರೀತಿಯಲ್ಲಿ ಮುಕ್ತಳಾಗಬೇಕಿದೆ' ಎನ್ನುವ ಆಶಯದೊಂದಿಗೆ 
ರೂಪಕ ಪರಿಸಮಾಪ್ರಗೊಂಡಿತು. 


ನಮ್ಮ ಮಾನನ PEN 


ಉದ್ರಾಟನಾ ಸಮಾರಂಭದಲ್ಲಿ ಮುಖ್ಯಅತಿಥಿಯಾಗಿ ಭಾಗವಹಿಸಿದ 
ಅಖಿಲ ಭಾರತ ಪ್ರಗತಿಪರ ಮಹಿಳಾ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ 
ಯಾದ ಕಾಮ್ರೇಡ್‌ ಕವಿತಾ ಕೃಷ್ಣನ್‌ ಅವರು ಕರ್ನಾಟಕದ ಪಸ್ತುತ 
ರಾಜಕೀಯ ಪರಿಸ್ಥಿತಿಯನ್ನು ಪ್ರಸ್ತಾಪಿಸಿ, ಭ್ರಷ್ಟತೆಯಲ್ಲಿ ಮುಳುಗಿರುವ 
ಸರಕಾರ ಮಹಿಳೆಯರ ಬಗೆಗೆ ಕಾಳಜಿ ಇಲ್ಲದೆ ಅವರನ್ನು ಸಾಯಿಸುತ್ತಿದೆ. 
ಇದನ್ನು ನೋಡಿ ಮಹಿಳೆಯರು ಸುಮ್ಮನಿರಬೇಕೇ? 134 ದೇಶಗಳಲ್ಲಿ 
ನಡೆದ ಅಂತಾರಾಷ್ಟ್ರೀಯ ಸಮೀಕ್ಷೆ ನಮ್ಮ ದೇಶದಲ್ಲಿ ಶ್ರೀಮಂತರ 
ಸಂಖ್ಯೆ ಹೆಚ್ಚುತ್ತಿರುವುದಾಗಿ ತಿಳಿಸುತ್ತದೆ. ಆದರೆ ಲಿಂಗಸಮಾನತೆಯ 
ನೆಲೆಯಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗಿಂತ ಹಿಂದಿದ್ದು, 
119ನೆಯ ಸ್ಥಾನದಲ್ಲಿದೆ. ಅಧ್ಯಕ್ಷರು, ಸ್ಪೀಕರ್‌, ಮಂತ್ರಿ, ಪಕ್ಷದ 
ನಾಯಕಿಯರಾಗಿ ಮಹಿಳೆಯರು ಇದ್ದಾಗಲೂ ಮಹಿಳೆಯರ ಸ್ಥಾನದಲ್ಲಿ 
ಹೆಚ್ಚಿನ ಬದಲಾವಣೆ ಆಗಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಸವ 
ಸಮಯದಲ್ಲಿನ ಸಾವಿನ ಸಂಖ್ಯೆ ಈಗಲೂ ಸಾವಿರಕ್ಕೆ 45 ಇರುವುದನ್ನು 
ಪ್ರಸ್ತಾಪಿಸಿ, ಅಪೌಷ್ಟಿಕತೆ ಮುಂತಾದ ಕಾರಣಕ್ಕೆ ಸಾವು ಆಗುತ್ತಿರುವುದಾಗಿ 
ತಿಳಿಸಿದರು. ರಾಜ್ಯ ಹಾಗೂ ಕೇ೦ದ್ರ ಸರಕಾರಗಳು ಬಡವರ ವಿಷಯದಲ್ಲಿ 
ಆರ್ಥಿಕತೆಯನ್ನು ಮುಂದುಮಾಡುತ್ತವೆ, ಆದರೆ ತಂರಂಗಾಂತರ 
ಹಗರಣದ | ಲಕ್ಷದ 76 ಸಾವಿರ ರೂಪಾಯಿ ಮೊತ ತ್ತ ರಾಷ್ಟ್ರೀಯಾರೋಗ್ಯ 
ಯೋಜನೆಗೆ ಖರ್ಚುಮಾಡುತ್ತಿರುವುದರ 14 ಪಟ್ಟು ಅಧಿಕ, ಮಹಿಳೆ. 
ಮತ್ತು ಮಕ್ಕಳ ಸಚಿವಾಲಯದ ವ್ಯಯಕ್ಕಿಂತ 16ಪ ಟ್ಟು ಹೆಚ್ಚು ಬಿಪಿಎಲ್‌ 
ಮತ್ತು cance ಉಡುಕದಾದವಗೆ ಕೂಡಲ ಹಣದ. ಕೊರತೆ ಎನ್ನುತ್ತದೆ 
ಸರಕಾರ. ಆದರೆ ಪ್ರತಿಕುಟುಂಬಕ್ಕೆ 35 ಕಿ.ಗ್ರಾಂ. ಪಡಿತರ ಕೊಡಲು 
ಈ ಹಣ ಸಾಕಾಗುತ್ತದೆ. ಮು೦ದಿನ 5 ವರ್ಷಗಳ ಕಾಲ ಎಲ್ಲ ಮಕ್ಕಳಿಗೂ 
ಉಚಿತ ಶಿಕ್ಷಣಕ್ಕೆ ಸಾಕಾಗುವಷ್ಟು ಹಣ ಇದಾಗಿದೆ ಎಂದು ಹಣದ 
ಅಪವ್ಯಯದ ವಿವರಗಳನ್ನು ಎಳೆಎಳೆಯಾಗಿ ಬಿಚ್ಚಿಟ್ಟರು. 


ಆಹಾರ ಭದ್ರತೆ ಕುರಿತ ಶಾಸನ ತರುವುದಾಗಿ ಹೇಳುತ್ತಿದ್ದರೂ 
ಬರುವ ಗ್ಯಾರಂಟಿ ಇಲ್ಲ. ಮಹಿಳೆ ಕುಟುಂಬದ ಮುಖ್ಯಸ್ಥಳು 


ಎನ್ನುವುದನ್ನು ಸರಕಾರಗಳು ಒಪ್ಪುವುದಿಲ್ಲ. ರಾಷ್ಟ್ರೀಯ ಜನಸಂಖ್ಯಾ 
ಮಾಹಿತಿಯ ಪ್ರಕಾರ ಅವಳು ಕೆಲಸಗಾತಿಯಲ್ಲ. ಅವಳ ಕೆಲಸವನ್ನು 
ಅನುತ್ತಾದಕ ಎಂದು ಪರಿಭಾವಿಸುತ್ತ ಬರಲಾಗಿದೆ. ಇವೆಲ್ಲವೂ ಮಹಿಳೆಗೆ 
ಅಪಮಾನವಾಗುವ ಅಂಶಗಳು. ಸಾರಾಯಿಗೆ ಹಣವಿದೆ. ನೀರಿಗೆ 
ಹಣವಿಲ್ಲ. ಶ್ರೀಮಂತರಿಗೆ ಕೊಡಲು ದುಡ್ಡಿದೆ. ಆದರೆ ಬಡವರ ವಿಷಯ 
ಬಂದಾಗ ಹಣವಿಲ್ಲ ಎನ್ನಲಾಗುತ್ತಿದೆ ಎಂದರು. 


ಸಮತಾ ವೇದಿಕೆಯ ಸಂಚಾಲಕರಾದ ಮೀರಾ ನಾಯಕರು 
ಅಧ್ಯಕ್ಷ ಭಾಷಣದಲ್ಲಿ “ದೇಶಕ್ಕೆ ಸ್ವಾತಂತ್ರ್ಯ ಬಂದು ಆರು ದಶಕಗಳೇ 
ಕಳೆದರೂ ಮಹಿಳೆಯರು ಇನ್ನೂ ಹೆಬ್ಬೆಟ್ಟು ಒತ್ತುವ ಸ್ಥಿತಿಯಲ್ಲಿರುವುದು 
ಸರಿಯಲ್ಲ. ಹೆಣ್ಣು NOW ಸಮಾನತೆ ಸಾಧಿಸದೆ ಅಭಿವೃದ್ಧಿಯಾಗದು. 
ಕಡಿಮೆ ಸಂಬಳವನ್ನು ಪ್ರಶ್ನಿಸುತ್ತಿಲ್ಲ. ಪುರುಷರಿಗೆ ಸ್ಥಾನಮಾನ ಕೊಟ್ಟವರು 
ಯಾರು? ನಾವು ಈ ಕುರಿತು ಯೋಚಿಸಬೇಕು, ಎಚ್ಚತ್ತುಕೊಳ್ಳಬೇಕು. 
ಸರಕಾರ ನೀಡುವ ಸೀರೆಯಂಥ ಅಗ್ಗದ ಯೋಜನೆಗೆ ಮಹಿಳ 
ಸಹಕರಿಸಬಾರದು. ಸಮಾಜದ ಅವನತಿಗೆ ಮಹಿಳೆ ಕಾರಣಳಾಗಬಾರದು 
ಎಂದರು. 


"ಮಹಿಳಾ ಕೃಷಿ ಕಾರ್ಮಿಕರ ಹೋರಾಟಗಳು" ಗೋಷ್ಠಿಯಲ್ಲಿ 
ರಾಜ್ಯದ ವಿವಿಧ ಭಾಗದಿಂದ ಬಂದ ಮಹಿಳೆಯರು ತಮ್ಮ ಸಮಸ್ಯೆಯನ್ನು 
ಮುಕ್ತವಾಗಿ ತೆರೆದಿಟ್ಟರು. “ಹೊಟ್ಟೆ Sow ಬಾನ ಕೊಡಲಿಲ್ಲ. ಮಕ್ಕಳು 
ಅಷ್ಟೋ ಇಷ್ಟೋ ಓದಿ ಮನೇಲಿ ಕುಂತ್ರೂ ಮುಂದೆ ಓದಿಸಕ್ಕೆ ಆಗಾಂಗಿಲ್ಲ. 
ಆಸ್ಲಿ ಇಲ್ಲ, ಮನೆ ಇಲ್ಲ. ಮೈಮುಚ್ಚೊವಷ್ಟು ಬಟ್ಟೆ ತರೋಕೆ ಆಗಂಗಿಲ್ಲ. 
50 ವರ್ಷ ದುಡುದ್ರೂ ಏನೂ ಇಲ್ಲ. ಬೆಳಗ್ಗೆ 6 ರಿಂದ ರಾತ್ರಿ 8ರ 
ವರೆಗೆ ಕೆಲ್ಸ ಮಾಡುದ್ರೂ ಹೊಟ್ಟೆ Hows SAY. ಎಷ್ಟು ಭಾರ 
ಹೊತ್ತೂ ಕೂಲಿ ಕೊಡದು ಕಡಿಮೆನೇ. ನಮ್ಮ ಮಕ್ಕ ಬಗ್ಗೆ ಗಮನ 
ಕೊಡ್ಡೆ ಹೊಟ್ಟೆ ಪಾಡಿಗಾಗಿ ದುಡಿಮೆ. ಯಾವ ಪ್ರಯೋಜನವೂ Ag’ 
ಗಂಗಾವತಿಯಿಂದ ಬಂದ ಬಸಮ್ಮನ ಕೊರಗು ಇದು. ಇದು ಆಕೆ 
ಒಬ್ಬರದೇ ಅಲ್ಲ; ಅಕ್ಕಿಗಿರಣಿಯಲ್ಲಿ ಹಲವಾರು ವರ್ಷಗಳಿಂದ 
ಕೂಲಿಕಾರ್ಮಿಕರಾಗಿ ದುಡಿಯುತ್ತಿರುವ ಅಲ್ಲಿನ ಎಲ್ಲ ಮಹಿಳೆಯರ 
ಸ್ಥಿತಿ ಈ ಬಗೆಯದು. ಅಲ್ಲೇ ಕೆಲಸ ಮಾಡುವ ಸೈನಾಬಿ ವಿವರಗಳನ್ನು 
ಹೀಗೆ ಬಿಚ್ಚಿಟ್ಟರು: "50ವರ್ಷಗಳಿಂದ ಇರುವ ಅಕ್ಕಿ ಗಿರಣಿಯಲ್ಲಿರುವ 
ಮಹಿಳೆಯರಿಗೆ ಕೆಲಸದ ಭದ್ರತೆಯಾಗಲಿ, ಶೌಚಾಲಯ ವ್ಯವಸ್ಥೆಯಾಗಲಿ, 


ವಿರಾಮಕ್ಕೆ ಸ್ಥಳವಾಗಲಿ, ಮಕ್ಕಳ ಕೇ೦ದ್ರವಾಗಲಿ ಇಲ್ಲ. 30ವರ್ಷ 
ದುಡಿದ ಮಹಿಳಾ ಕಾರ್ಮಿಕರಿಗೆ ಏನಾದರೂ ಆದರೆ ಪರಹಾರವಿಲ್ಲ. 
ಮಹಿಳಾ ಅಧಿಕಾರಿ ಇದ್ದರೂ ಅನ್ಯಾಯ ನಡೆಯುತ್ತಿದೆ. ಅವರ 
ವರ್ಗಾವಣೆಗೆ ಒತ್ತಾಯಿಸಿದರೂ ಆಗುತ್ತಿಲ್ಲ” ಎಂದರು. 


ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಜನತೆಗೆ 
ಉದ್ಯೋಗ ನೀಡಿ ಅವರ ಹಸಿವನ್ನು ನೀಗಿಸುವುದು ಈ ಯೋಜನೆಯ 
ಉದ್ದೇಶ. "5ವರ್ಷ ಆಗಿದೆ ಈ ಯೋಜನೆ ಬಂದು. ಆದರೆ ಇದುವರೆಗೆ 
100 ರೂ. ಪಡೆಯುವುದೂ ಸಾಧ್ಯವಾಗಿಲ್ಲ, ಹರಪನಹಳ್ಳಿ ತಾಲೂಕಿನಲ್ಲಿ 
ನಮ್ಮ ಹೋರಾಟಕ್ಕೆ ಮಣಿದು 8-10 ಕಾರ್ಯದರ್ಶಿಗಳನ್ನು ಅಮಾನತು 
ಗೊಳಿಸಿದರು. ನಮ್ಮ ಹಕ್ಕನ್ನು ಕೇಳಬೇಕು, ಯಾರಿಗೂ ಹೆದರದೆ 
ಹೋರಾಟ ನಡೆಸಬೇಕು' ಎನ್ನುವುದಾಗಿ ಹರಪನಹಳ್ಳಿಯ ಶಕೀಲಮ್ಮ 
ನುಡಿದರು. “ಹಣವೇನೋ ಬಿಡುಗಡೆ ಆಗಿದೆ. ಆದರೆ ಪಂಚಾಯಿತಿ 
ಯವರು ಅನ್ಯಾಯ ಮಾಡಿ ತಾವೇ ತಿನ್ನುತ್ತಿದ್ದಾರೆ. ಬಡವರ ಕೈಗೆ 
ANY. ಒ೦ದು ತಿಂಗಳು ಉಪವಾಸ, ಹೋರಾಟ ಮಾಡಿದ್ದಿ' ಎನ್ನುತ್ತಾರೆ 
ಅದೇ ತಾಲೂಕಿನ ಕರಿಯಮ್ಮ 


ಸಾರ್ವಜನಿಕ ಆಹಾರ ಹಂಚಿಕೆಯಲ್ಲಿನ ಅಸಂಬದ್ಧತೆಯ ಬಗ್ಗೆ 
ಹೆಗ್ಗಡದೇವನ ಕೋಟೆ ತಾಲೂಕಿನ ಸಣ್ಣರಾಮಮ್ಮ ತಮ್ಮ ಹೋರಾಟ 
ವನ್ನು ಹೀಗೆ ಬಿಚ್ಚಿಟ್ಟರು: ಅಖಿಲ ಭಾರತ ಸಂಘ GOS ಮಾಡಿ 
ಒ೦ದು ವರ್ಷಾತು. ತಿಂಗಳಿಗೆ 8-10 ಕೆ.ಜಿ. ಅಕ್ಕಿ ಕೊಡ್ತಾರೆ. 303.23. 
3039 20 ಕೆ.ಜಿ ಕೊಡ್ತಾರೆ ಸೊಸೈಟಿಯವರು. ಸತ್ತಿಗೆ ಹುಂಡಿಗೆ 
ಅಕ್ಕಿ ಬರಬೇಕು ಅಂತಾರೆ. ಸಂತೆ ನಮಗೆ ದೂರ. ಕಾಡಲ್ಲಿ ನಡದು 
ಹೋಗಬೇಕು. ಆನೆಗಳ ಕಾಟ. ಅದರಿಂದ ಬಸ್‌ ಬೇಕು ಅಂತ 
ಹೋರಾಟ ಮಾಡಿದ್ದಿ. ಈಗ ದಿನಕ್ಕೆ 3 ಬಸ್‌ ಬರ್ತಿದೆ. ಉದ್ಯೋಗ 
ಖಾತ್ರಿ ಯೋಜನೆಗಾಗಿ ಹೊರಾಡ್ತಿದೀವಿ. ಅನ್ಯಾಯ, ದೌರ್ಜನ್ಯ 
ನಡೀತಿದೆ. ಅದನ್ನು ವಿರೋಧಿಸಿ ಒಂದಾಗಿ ಹೋರಾಡಬೇಕು. 
ಪಡಕೊಳ್ಳಬೇಕು' ಎಂದರು. ಅದೇ ತಾಲೂಕಿನ ತಾರಕ ಗ್ರಾಮದ 
ಗೋಪಿಕ ಹೇಳುವುದೇನೆಂದರೆ; “ನಮ್ಮದು ಕಾಡಿನಂಚಿನ ಹಳ್ಳಿ, ನೀರು, 
ರೇಶನ್‌ ಸಿಗಿರನಿಲ್ಲ. ಸಂಘಟನೆ ಮೂಲಕ ಹೋರಾಡಿದೀವಿ. ಉದ್ಯೋಗ 
ಖಾತ್ರಿ ಯೋಜನೆಯ ಕೆಲಸ ಸಿಗಿರಲಿಲ್ಲ. ಶೌಚಾಲಯ ಕೊಟ್ಟಿಲ್ಲ. 
ಗ್ರಾಮಪಂಚಾಯಿತಿಗೆ ಮುತ್ತಿಗೆ ಹಾಕಿದೀವಿ. ಮಹಿಳೆಗೆ ಬೇಕಾದ್ದನ್ನು 


ಪಡೆಯಲು ಹೋರಾಟ ಮಾಡಬೇಕು. ಆಶಾ ಕಾರ್ಯಕರ್ತೆಯರಿಗೆ 
ಸರಿಯಾಗಿ ಸಂಬಳವಿಲ್ಲ. ಬಡ ಮಹಿಳೆಯರ ಕೂಗು ಅವರಿಗೆ ಕೇಳ್ತಿಲ್ಲ. 
ಭ್ರಷ್ಟ ಅಧಿಕಾರಿಗಳನ್ನು ಓಡಿಸಬೇಕು. ಎಲ್ಲ ಒಗ್ಗಟ್ಟಾಗಿ ಹೋರಾಟ 
ಮಾಡ್ಬೇಕು' ಎನ್ನುವುದಾಗಿ. 

ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೂದಿಹಳ್ಳ ಗ್ರಾಮದಲ್ಲಿ 
ದಲಿತರ ಮೇಲೆ ನಡೆದ ದೌರ್ಜನ್ಯ ಎಲ್ಲರ ಗಮನ ಸೆಳೆದಿತ್ತು ಅದರ 
ಬಿಸಿ ಇನ್ನೂ ಆರಿಲ್ಲ ಎನ್ನುವುದನ್ನು ರೇಣುಕಮ್ಮ ಅವರ ವಿವರಣೆ 
ಅನಾವರಣಗೊಳಿಸಿತು. “ದಲಿತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ 
ನಡೆದರೂ ಪೊಲೀಸ್‌ ಠಾಣೆಯಲ್ಲಿ ದೂರು ದಾಖಲಿಸಲು ಸಾಧ್ಯವಾಗಿಲ್ಲ. 
ಧರಣಿ, ಮನವಿ ಎಲ್ಲ ನಡೆಸಿದರೂ ಪ್ರಯೋಜನವಿಲ್ಲ. ಈಗಾಗ್ಲೇ, 
ಪ್ರಗತಿಪರರು, ಮಾಧ್ಯಮ, ಅಧಿಕಾರಿಗಳು ಭೇಟಿ ನೀಡಿದಾರೆ. ನಮ್ಮ 
ಕೋರಿಕೆಗೂ ನೀಡಿರುವ ಪರಿಹಾರಕ್ಕೂ ಅಜಗಜಾಂತರವಿದೆ. 35 
ಕುಟುಂಬಗಳು ಊರು ತೊರೆದಿವೆ. ಪುನರ್ವಸತಿ ಕಲ್ಪಿಸಲು ತಲಾ 
5 ಎಕರೆ ಭೂಮಿಯ ಬೇಡಿಕೆ ಇಟ್ಟಿದ್ದಾರೆ, ಸರಕಾರ ಸರಿಯಾಗಿ 
ಸಂದಿಸುತ್ತಿಲ್ಲ' ಎನ್ನುವ ಅಳಲು ರೇಣುಕಮ್ಮ ಅವರದು. ಈ ವಿಷಯವನ್ನು 
ಮಾರಕ್ಕ ವಿವರಿಸಿದ್ದು ಹೀಗೆ: "ಉಳುಮೆ ಮಾಡಲು ಹೋದರೆ 
ತಡೆಯುತ್ತಾರೆ. ಕೂಲಿಯಿಂದ ಬದುಕಬೇಕಾಗಿದೆ. ಗೋಮಾಳದಲ್ಲಿ 
ಸೌದೆ ಕಡಿದರೆ ಮಾದಿಗರು ಸೌದೆ ಕಡಿಯುವಂತಿಲ್ಲವೆಂದು 5ಸಾವಿರ 
ದಂಡ ಹಾಕುತ್ತಾರೆ. ಮನೆಯ ಕದ ತಟುವುದು, ಸೂರಿಗೆ ಬಡಿತ, 
ಜೀವ ಬೆದರಿಕೆ. ನೀರು ಕೊಡಲ್ಲ, ಕೂಲಿ ಕೆಲಸ ಕೊಡಲ್ಲ, ಪರೂರಿನವರು 
ಕರೆದರೆ ತಡೆ ಒಡ್ತಾರೆ. ಅದೇ ಜಾತಿಯವರಿಗೆ ಕುಮ್ಮಕ್ಕು ಕೊಟ್ಟು 
ಒಡೆದು ಆಳ್ತಾರೆ. ಅನೇಕರು ಬ್ಯಾರೆ ಊರಿಗೆ ಹೋಗಿ ನೆಲಸಿದಾರೆ. 
ಹೆ೦ಗಸರ ಮೇಲೆ ಹೆಚ್ಚು ದೌರ್ಜನ್ಯ ನಡಸ್ತಾರೆ. ಒಗ್ಗಟ್ಟಾಗಿ ಹೋರಾಡಿದ್ರೆ 
ಹೀಗಾಗಲ್ಲ.' 


ಉತ್ತರ ಕರ್ನಾಟಕದ ನೆರೆಯ ವಿಷಯದಲ್ಲಿ ಸರಕಾರ ನಡೆದು 
ಕೊಳ್ಳುತ್ತಿರುವ ರೀತಿ ಮತ್ತು ಅದರ ನಿರ್ಲಕ್ಷ್ಯ ಮಾನವೀಯತೆಯಲ್ಲಿ 
ನಂಬಿಕೆ ಕಳೆದುಕೊಳ್ಳುವ ರೀತಿಯದು. ಇದಕ್ಕೆ ಶಾರದಾ ಅವರ ಮಾತು 
ಪುಷ್ಟಿ ನೀಡಿತು. "ನೀರು ಬಂದು ಕಷ್ಟ ಆಗಿತ್ತು. 3-4 ದಿನ ಮಕ್ಕಳನ್ನು 
ಇಟ್ಕೊಂಡು ಬೀದೀಲಿದ್ದೆವು. ಅಧಿಕಾರಿಗಳು ದೌರ್ಜನ್ಯ ಮಾಡ್ತಿದಾರೆ. 
ಬದುಕೋದು ಹೇಗೆ?” ಮಹಿಳಾ ನಾಯಕತ್ವದಲ್ಲಿ ಜಿಲ್ಲಾಮಟ್ಟದ 2 
ಸಂಘಟನೆ ಮಾಡುವಂತೆ ಮನವಿ ಮಾಡಿದರು. ಅಸಂಘಟಿತ 
ಮಹಿಳೆಯರು ಹೆಚ್ಚು ಶೋಷಿತರು ಎಂದರು. 


ಒಬ್ಬೊಬ್ಬರದು ಒಂದೊಂದು ಬಗೆಯ ಸಮಸ್ಯೆ, ಬೆಂಗಳೂರಿನ 
ಸಿದ್ಧ ಉಡುಪು ಕಾರ್ಯಾನೆಯಲ್ಲಿ ಕೆಲಸ ಮಾಡುವ ಶೈಲಾ 4 
ವರ್ಷಗಳಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ದಿನಕ್ಕೆ 8 ತಾಸು ಕೆಲಸ 


ವಮ್ಮ ಮಾನಕ 


ಮಾಡಿದ್ರೂ ಸರಿಯಾದ ಸಂಬಳವಿಲ್ಲ. ತಿಂಗಳಿಗೆ 2000 ರೂಪಾಯಿ 
ಕೊಡುತ್ತಾರೆ. ಹೆಚ್ಚಿಗೆ ಸಂಬಳಕ್ಕಾಗಿ ಹೊರಾಡಬೇಕು ಅಂದ್ರೆ ಮನೇಲಿರುವ 
ಪುರುಷರ ಸಹಕಾರವಿಲ್ಲ. ಮಾತಾಡಿದ್ರೆ ಮಾಲೀಕರು ನೀರು, ಪಿ.ಎಫ್‌ 
ಕಟ್‌ ಮಾಡ್ತಾರೆ. ಬೈದ್ರೂ ತಿರುಗಿ ಮಾತಾಡ ಹಂಗಿಲ್ಲ. ಮಾಲೀಕರು 
ಸರಿಯಾಗಿ ಅವರ ಪಾಲಿನ ಪಿ.ಎಫ್‌. ಕಟ್ಟಿಲ್ಲ. ಅದಕ್ಕಾಗಿ ಹೋರಾಡ 
ಬೇಕು' ಎಂದರು. 


ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಪ್ರೊಆರ್‌. ಇಂದಿರಾ ಅವರು, 
ಬೆಳಗಿನಿಂದ ತಮ್ಮ ಅನುಭವ ಹಂಚಿಕೊಂಡವರಿಂದ ಕಲಿಯುವುದು 
ಸಾಕಷ್ಟಿದೆ. ಸರಕಾರ ಮತ್ತು ಅಧಿಕಾರಿಗಳ ಕಾರ್ಯವೈಖರಿ ನೋಡಿದರೆ 
‘ows’ ಸತ್ತುಹೋಗಿದೆ ಅನಿಸುತ್ತದೆ. ತಾವು ಸತ್ಯಸಂಧರು ಎಂದರೆ 
ಯಾರೂ ನಂಬುವುದಿಲ್ಲ. ಈಗ ಉಳಿದಿರುವುದು ಜನಪರ ಹೋರಾಟ 
ಒಂದೇ. ಗಂಡು, ಹೆಣ್ಣು ಎನ್ನುವ ದೇಹ ಮುಖ್ಯವಲ್ಲ, ಲಿಂಗಸೂಕ್ಷತೆ 
ಮುಖ್ಯ ಮಹಿಳೆ ಮತ್ತು ಪುರುಷರಿಬ್ಬರೂ ಮಹಿಳಾಪರ ಹೋರಾಟ 
ದಲ್ಲಿದ್ದಾರೆ. ಸಾಮಾಜಿಕ ನೆಮ್ಮದಿ ತರಬೇಕಾದರೆ ವೈಯಕ್ತಿಕ ನೆಮ್ಮದಿ 
ಬಿಡಬೇಕಾಗುತ್ತದೆ. ಎಲ್ಲ ಕಡೆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ 
ನಡೆಯುತ್ತಿದೆ. ಗೌರವ, ಕೆಲಸ ಕಳೆದುಕೊಳ್ಳುವ ಭಯ ಇತ್ಯಾದಿ 
ಕಾರಣಗಳಿಂದ ಮಹಿಳೆಯರು ಸುಮ್ಮನಿರುವ ಪರಿಸ್ಥಿತಿ ಇದೆ ಎಂದು 
ಪ್ರಸಕ್ತ ಸಂದರ್ಭವನ್ನು ವಿಶ್ಲೇಷಿಸಿದರು. ಭಾ೦ವ್ರಿ ದೇವಿಯನ್ನು ಯಾರೋ 
ಕೇಳಿದರಂತೆ. ಈ ರೀತಿ ಹೋರಾಟ ಮಾಡಲಿಕ್ಕೆ ನಿಮಗೆ ನಾಚಿಕೆ 
ಯಾಗುವುದಿಲ್ಲವೇ? ಎಂದು. “ಅತ್ಯಾಚಾರ ಮಾಡಿದೋರಿಗೆ ನಾಚಿಕೆ 
ಆಗಬೇಕು, ನನಗಲ್ಲ' ಎ೦ದು ಆಕೆ ಉತ್ತರಿಸಿದರಂತೆ. ಇಂದಿರಾ ಅವರ 
ಈ ಉದಾಹರಣೆ ಮಹಿಳೆ ತಾಳಬೇಕಾಗಿರುವ ಧೋರಣೆಯನ್ನು ತಿಳಿಸಿತು. 


ಮಧ್ಯಾಹ್ನ “ಮಹಿಳಾ ಪ್ರತಿರೋಧಗಳು' ಎನ್ನುವ ಎರಡನೆಯ 
ಗೊಷ್ಟಿಯ ಅಧ್ಯಕ್ಷತೆಯನ್ನು ರಾಜ್ಯ ರೈತ ಸಂಘದ ಮಹಿಳಾ 
ಸಂಚಾಲಕರಾದ ಅನಸೂಯಮ್ಮ ವಹಿಸಿದ್ದರು. ರಾಜ್ಯದ ಎಲ್ಲ 
ಜಿಲ್ಲೆಗಳಿಂದ ಬ೦ದ ಮಹಿಳಾ ಪ್ರತಿನಿಧಿಗಳು ತಮ್ಮ ಹೋರಾಟದ 
ರೀತಿಯನ್ನು ಪ್ರಸ್ತುತಪಡಿಸಿದರು. ಉತ್ತರ ಕರ್ನಾಟಕದಿಂದ ಬಂದಿದ್ದ 
ಹೊನ್ನಮ್ಮನವರ ಸ್ವಸಹಾಯ ಸಂಘದವರು ಬ್ಯಾಂಕಿಗೆ ಹಣ ಕಟ್ಟಲು 
ಹೋದರೆ ಬ್ಯಾಂಕಿನ ಸಿಬ್ಬಂದಿ ತಮ್ಮನ್ನು ಹುಶ್‌ ಎಂದು ಹೊರಗೆ 
ಅಟ್ಟುವುದಾಗಿಯೂ, ಅದರ ಎರುದ್ಧವೂ ತಾವು ಹೋರಾಡಬೇಕಾದ 
ಪರಿಸ್ಥಿತಿ ಇರುವುದನ್ನು ತಿಳಿಸಿದರು. ಆಶ್ರಯ ಮನೆ ಕೇಳಿದರೆ ಯಾರಿಗೆ 
ಓಟು ಹಾಕಿದೆಯೋ ಅವರನ್ನು ಕೇಳು ಎನ್ನುತ್ತಾರೆ. ಕೂಲಿಯಿಂದ 


` ಜೀವನ ಮಾಡಬೇಕಾಗಿದೆ ಎನ್ನುವುದು ಹಲವರ ಅಳಲು. ಅತಿವೃಷ್ಟಿ 


ಯಿಂದ ಮನೆ ಕಳೆದುಕೊಂಡವರಿಗೆ ಮನೆ ನೀಡಲು ಅಧಿಕಾರಿಗಳು 
ಸತಾಯಿಸುತ್ತಾರೆ. ಸರಕಾರ ಅಲಾಟ್‌ ಮಾಡಿದ ಮನೇನ ರಿಜಿಸ್ಟ್ರಿ 
ಮಾಡಕ್ಕೆ 20-30 ಸಾವಿರ ಹಣ ಕೇಳ್ತಾರೆ. ಕಾರ್ಮಿಕರು, ಬಡವರು 
ಹೇಗೆ ಮನೇನ ರಿಜಿಸ್ಟ್ರಿ ಮಾಡಿಸ್ಕೊಳ್ಳೋದು ಎನ್ನುವ ಪ್ರಶ್ನೆಯನ್ನು 
ಕೆಲವರು ಮುಂದಿಟ್ಟರು. ಆದ್ರೂ ಕೆಲವರು ರೊಕ್ಕ ಕೊಟ್ಟು ಸೋತಿದ್ದಾರೆ. 
ನಾವಿರೋ ಕ್ಯಾಂಪಿನಲ್ಲಿ ನೀರಿಲ್ಲದಿದ್ದಾಗ 2 ಕಿ.ಮೀ.ನಿಂದ ನೀರು 
ತರಬೇಕು. ಧರಣಿ ಕೂತ್ರೂ ಏನೂ ಸಹಾಯ ಮಾಡಿಲ್ಲ. ಅಧಿಕಾರಿಗಳು 
ದರ್ಪತೋರಿಸ್ತಾರೆ ಎಂದವರು ಕರಿಯಮ್ಮ 


ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಅನಸೂಯಮ್ಮ ಅವರು 
ಮೈಸೂರಿನ ಮಹಾರಾಜರೇ ಅಭಿವೃದ್ಧಿ ದಾರಿಯಲ್ಲಿ ನಡೆದವರು. 
ಸ್ವಾತಂತ್ರ್ಯ ಬ೦ದು 63 ವರ್ಷಗಳಾದರೂ ಅಭಿವೃದ್ಧಿಯಾಗಿಲ್ಲ ಎಂದರೆ 
ಏನರ್ಥ? ಮಹಿಳೆಯರು ಅವಲಂಬಿತರಾಗುವುದನ್ನು ಬಿಡಬೇಕು. 


ಮೊದಲು ಜಾತಿಯನ್ನು ಬಿಡಿ. ನಾವೆಲ್ಲ ಸಂಘಟನೆಯ ಮೂಲಕ ಅದನ್ನು ಕೇಳೋಣ. ಹಳ್ಳಿಗಳು ಶೇ.80 
ಮನುಷ್ಯರು. ಪ್ರಜೆಗಳು. ನಮ್ಮದು ನಗರಗಳು ಶೇ.20 ಇವೆ. ಆದರೆ ಎನಿಯೋಗದಲ್ಲಿ ಉಲ್ಟಾ ಆಗಿದೆ. 
ಹಳ್ಳಿಗಳ ದೇಶ. ಕಣಜ ತುಂಬುವುದು ಶೇ.20 ಹಳ್ಳಿಗಳಿಗೆ, ಶೇ. 80 ನಗರಗಳಿಗೆ ಖರ್ಚು ಮಾಡುತ್ತಿದ್ದಾರೆ. 
ಗ್ರಾಮೀಣ ಪ್ರದೇಶದ ಕೃಷಿಯಿಂದ. ಹಾಗಾಗಿ ಅಸಮಾನತೆ ಇದೆ. ಕೃಷಿಗೆ, ಕಾರ್ಮಿಕರಿಗೆ, ಕೂಲಿಗೆ 
ನಾವು ಕೊಡುವ ತೆರಿಗೆ ಬಜೆಟ್‌ ಯಾವುದಕ್ಕೂ ಸಾಮಾಜಿಕ ಭದ್ರತೆ ಇಲ್ಲ. ಯಾವುದೂ ಸರಿಯಾಗಿ 
ಕಣಜಕ್ಕೆ ಬೀಳುತ್ತಿದೆ. ಸಮಾನ ಶಿಕ್ಷಣ, ವಿತರಣೆ ಆಗುತ್ತಿಲ್ಲ. ಎಂದು ಸಮಸ್ಯೆಯ ಕಾರಣವನ್ನು ತಿಳಿಸಿದರಲ್ಲದೆ, 
ಆಹಾರ, ಸಮಾನ ವೇತನ, ಆರೋಗ್ಯ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಾಗಿ ಹೋರಾಡಿ. ಸೀರೆ ಬೇಡ. 
ಇವೆಲ್ಲವೂ ಸಂವಿಧಾನಾತ್ಮಕ ಹಕ್ಕು. ಸ್ವಾವಲಂಬನೆ ಅಗತ್ಯ ಎಂದು ಹೋರಾಟದ ದಾರಿಯನ್ನು ಸೂಚಿಸಿದರು. 


ಟ್ಟು 
ಕೊನೆಯಲ್ಲಿ ನಡೆದ ಸಮಾರೋಪದಲ್ಲಿ 10 ನಿರ್ಣಯಗಳನ್ನು ಕ್ಕೆ ಗೊಳ್ಳಲಾಯಿತು 
ಅಸಂಘಟಿತ ಕಾರ್ಮಿಕರಿಗೆ ಉದ್ಯೊ en ಭದ್ರತೆ ಒದಗಿಸಬೇಕು. ಕಾರ್ಯಾನೆಗಳಲ್ಲಿ, ರೈ ಸ್‌ಮಿಲ್‌ಗಳಲ್ಲಿ ಕಿರಾಣಿ ಅಂಗಡಿ RS ಅಂಗಡಿ, 
ಮನೆಗೆಲಸ ಮಾಡುವ ಮಹಿಳಾ nori ಮತ್ತು ಇನ್ನಿ ತರ ಅಂಗಡಿಗಳಲ್ಲಿ ದುಡಿಯುತ್ತಿರುವ ಗುಮಾಸ ಸರು, ಹಮಾಲರು ಮತ್ತು ಮಹಿ 


ಮಹಿಳಾ 
ಕಾರ್ಮಿಕರಿಗೆ ಕಡ್ಡಾಯವಾಗಿ ಪಿ.ಎಫ್‌. ವ್ಯವಸ್ಥೆ ಕಲಿಸಿ ಅವರ ಸೇವೆಯನ್ನು "ಸಕ್ರಮ ಗೊಳಿಸಬೇಕು. ss 

ಎಲ್ಲಾ ಬಡವರನ್ನು ಬಿ.ಪಿ.ಎಲ್‌. ಪಟ್ಟಿಗೆ ಸೇರಿಸಿ, ಕೂಡಲೇ ಬಿ.ಪಿ ಎಲ್‌. ಕಾರ್ಡುಗಳನ್ನು ವಿತರಿಸ ಜಾ ಬ | ಲಕ ಎಲ್ಲಾ ಅಗತ್ಯ 
ವಸ್ತುಗಳು ದೊರೆಯುವಂತಾಗಬೇಕು. m 


ಗ್ರಾಮೀಣ ಉದ್ಯೊ en ಖಾತ್ರಿ ಯೋಜನೆಯಲ್ಲಿ ಭ್ರಷ್ಟಾಚಾರವನ್ನು ತ ಎಲ್ಲಾ ದುಡಿಯುವವರಿಗೆ ವರ್ಷಕ್ಕೆ. 200 ದಿನ ಉದ್ಯೋಗ a 
ದಿನವೊಂದಕ್ಕೆ 200 ರೂ. ಕೂಲಿ ಕೊಡಬೇಕು. ಕನಿಷ್ಠ ಲಿಯು ಬೆಲೆ ಏರಿಕೆ ಸೂಚ್ಯಂಕವನ್ನು ಆಧರಿಸಿರಬೇಕು... 4 


ಕರ್ನಾಕದಲ್ಲಿ ವ್ಯಾಪಕವಾಗಿ ಗ್ರಾಮಾಂತರ ಪ್ರದೇಶಗಳ ಮಹಿಳೆಯರ ಬದುಕನ್ನು ದುರ್ಬರಗೊಳಿಸುತ್ತಿರುವ ಎಲ್ಲಾ ರೀತಿಯ ತನ್ನ ಮಾರಾಟ 
ದಂಧೆಯನ್ನು ತಡೆಗಟ್ಟಬೇಕು. 


ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೈಗೊಂಡಿರುವ ಕಾಮಗಾರಿಗಳಲ್ಲಿ o ome ನಡೆಯುತ್ತಿದ್ದು ಕಳೆದ. 2005 ಎಂಬ 2010ನೇ 
ಸಾಲಿನವರೆಗೆ ನಡೆದ ಅಕ್ರಮ ಆರೋಪ ಪಗಳಿರುವ ಎಲ್ಲಾ ಕಾಮಗಾರಿಗಳನ್ನು ತನಿಖೆಗೆ ಒಳಪಡಿಸ ಬೇಕೆಂದು ಒತ್ತಾಯ ಪಡಿಸುತ್ತೇವೆ. 


ರಾಜ್ಯದಲ್ಲಿ ನಡೆದಿರುವ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅವ್ಯವಹಾರಗಳನ್ನು ಸಿ.ಬಿ.ಐ. ತನಿಖೆಗೆ ಒಳಪಡಿಸುವುದು ಮತ್ತು 
ಅದರಲ್ಲಿ "ಭಾಗಿಯಾದ ತಪ್ಪಿತಸ್ಥರ ಎರುದ್ಧ eng ಪ್ರಕರಣ ದಾಖಲಿಸುವುದು. 


ಎಲ್ಲ ಬಿ.ಪಿ.ಎಲ್‌. ರಾಜ ಹೆಣ್ಣುಮಕ್ಕಳಿಗೆ ವಸತಿಸಹಿತ ಉಚಿತ ಶಿಕ್ಷಣ ದೊರೆಯಬೇಕು. 


ಪರಿಶಿಷ್ಟಜಾತಿ, ಪರಿಶಿಷ್ಟವರ್ಗದ ಆಯೋಗದ ಮಾದರಿ ಯಲ್ಲಿಯೇ ಮಹಿಳಾ ಕೃಷಿ ಕಾರ್ಮಿಕರ ಸ್ಥಿತಿಗತಿಗಳ ಅಧ್ಯಯನವನ್ನು ಕಾಲಕಾಲಕ್ಕೆ 
ನಡೆಸಲು ಅವರ ಕಲ್ಯಾಣ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿರುವುದನ್ನು ಸಮೀಕ್ಷೆ ಮಾಡಲು ಮಹಿಳಾ ಕೃಷಿಕಾರ್ಮಿಕರ ಆಯೋಗ 
ನೇಮಕವಾಗಬೇಕು. 


ಹೆರಿಗೆ ಭತ್ಯೆಯನ್ನು ಮೂರು ತಿಂಗಳ ಅವಧಿಯಿಂದ ಆರು ತಿಂಗಳ ಅವಧಿಗೆ ವಿಸ್ತರಿಸಬೇಕು. 
. ದೈಹಿಕ ಅನಾರೋಗ್ಯದ ಸಂದರ್ಭದಲ್ಲಿಯೂ ಮಹಿಳಾ ಕೃಷಿಕಾರ್ಮಿಕರಿಗೆ ಕೂಲಿಸಹಿತ ರಜೆ ನೀಡಬೇಕು. 


ಮಧು ವೆಂಕಾರೆಡ್ಡಿಯವರ 


'ಹೊನ್ನಮ್ಮನ ಹದಿಬದೆಯ ಧರ್ಮ ಒಂದು ಅಧ್ಯಯನ' 


u ಡಾ. ಸಬಿತಾ ಬನ್ನಾಡಿ 


ಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಅಧ್ಯಯನವೆಂದರೆ ಅದು ಪುರುಷನಿರ್ಮಿತ 
ಸಾಹಿತ್ಯದ ಅಧ್ಯ ಯನವೆಂದೇ nae ಈ ಸಮುದದಲ್ಲಿ ಪುಟ್ಟ ನಾವೆಗಳಂತೆ ಅಲ್ಲಿ 
ಇಲ್ಲಿ EEE ಮಹಿಳೆಯರ ಸಾಹಿತ್ಯದ ಅಧ್ಯಯನವೂ 'ಎರಳವಾಗಿರುವದೂ 
ಅಷ್ಟೇ ಸಹಜ ವಿದ್ಯಮಾನವಾಗಿದೆ. 3 ಹಿನ್ನೆಲೆಯಲ್ಲಿ ವಚನಕಾರ್ತಿಯರನ್ನು ಬಿಟ್ಟರೆ 


ಮತ್ತೆ ನಮಗೆ ಸಿಗುವುದು ಸಂಚಿ ಹೊನ್ನಮ್ಮನೇ. ಹದಿಬದೆಯಧರ್ಮವೆಂಬ ಪುಟ್ಟ 


ಕೃತಿ ರಚಿಸಿದ ಆಕೆ ಆ ಕಾರಣಕ್ಕೇ ಚಾರಿತ್ರಿಕ ಮಹತ್ವವನ್ನು ಪಡೆದುಕೊಳ್ಳುತ್ತಾಳೆ. ಈ 


ಕೃತಿಯನ್ನು ಹಲವು ರೀತಿಯ ಪರಿಶೀಲನೆಗೆ ಒಳಪಡಿಸಲು ಅವಕಾಶವಿದೆ. ಹೊನ್ನಮ್ಮ 


ಸಾಂಪ್ರದಾಯಿಕವಾಗಿಯೇ ಬರೆದಿದ್ದರೂ, ಅವಳು ಹಾಗೆಯೇ ಬರೆಯಲು 
ಕಾರಣಗಳೇನು ಎಂಬುದನ್ನು ಪರಿಶೀಲಿಸಲು ಸಾಧ್ಯವಿದೆ. ತಾನು ಬದುಕುತ್ತಿರುವ 
ಪರಿಸರದ ಕಟ್ಟುಪಾಡುಗಳ ಅರಿವಿರುವ ಹೆಣ್ಣೊಬ್ಬಳು ಆ ಕಟ್ಟುಪಾಡುಗಳ ನಡುವೆಯೇ 
ಅವಕಾಶವೊಂದನ್ನು ನಿರ್ಮಿಸಿಕೊಳ್ಳಬೇಕಾದ ಅನಿವಾರ್ಯತೆಯಿರುವಾಗ ಮೊದಲು 
ತನ್ನ ಕುರಿತು ನಂಬಿಕೆಯೊಂದನ್ನು ಹುಟ್ಟಿಹಾಕಿಕೊಳ್ಳಬೇಕಾಗುವುದೂ ಒಂದು ಸವಾಲೇ 


ಆಗಿದೆ. ಹೊನ್ನಮ್ಮನದು ಬಹುಶಃ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ. ದೊಡ್ಡ ದೊಡ್ಡ 


ಉದ್ದ! ೦ಥಗಳ ನಡುವೆ ತನ್ನ ಸೀಮಿತ ಅನುಭವ ಲೋಕವೊಂದನ್ನು ಆಧರಿಸಿಕೊಂಡು 


ಕೃತಿ ರಚಿಸ ಹೊರಡುವ ಹೊನ್ನಮ್ಮ ಆ ಕೀಳರಿಮೆಯ ನಡುವೆಯೂ ಆತ್ಮವಿಶ್ವಾಸವನ್ನು 


ಬಿಟ್ಟು ಕೊಡುವುದಿಲ್ಲ ಎಂಬುದು ಬಹಳ ಮುಖ್ಯ ವಿಚಾರ. ಈ ಹಿನ್ನೆಲೆಯಲ್ಲೇ 
ಆಕೆಯ ಕೃತಿಯ ಮಿತಿಯನ್ನೂ ಗುರುತಿಸಬೇಕಾಗುತ್ತದೆ. 


ಇಂತಹ ಕೃತಿಯನ್ನು ತಮ್ಮ ಪಿಎಚ್‌ಡಿ ಅಧ್ಯಯನಕ್ಕೆ ಮಧು ವೆಂಕಾರೆಡ್ಡಿಯವರು 
ಆರಿಸಿಕೊಂಡಿದ್ದಾರೆ. ಪ್ರೊವೀರಣ್ಣ ರಾಜೂರ ಅವರ ಮಾರ್ಗದರ್ಶನದಲ್ಲಿ ಈ 
ಪೌಢಪ್ರಬಂಧವನ್ನು ಸಿದ್ಧಪಡಿಸಿರುವ ಅವರು ಈ ಪ್ರಬಂಧಕ್ಕಾಗಿ ಕರ್ನಾಟಕ 
ಎಶ್ವವಿದ್ಯಾನಿಲಯದಿಂದ ಪಿ.ಎಚ್‌.ಡಿ ಪದವಿಯನ್ನು ಪಡಿದಿದ್ದಾರೆ. 

ಆಧುನಿಕ ಪೂರ್ವ ಸಾಹಿತ್ಯಗಳು ಧರ್ಮವನ್ನು ತಮ್ಮ ಮೂಲಭಿತ್ತಿಯಾಗಿಸಿ 
ಕೊಳ್ಳುವುದು ಒಂದು ಸಾಮಾನ್ಯ, ವಿಚಾರವಾಗಿದೆ. ಎಲ್ಲಾ ಒಳ್ಳೆಯ ಕೃತಿಗಳೂ ಈ 
ಚೌಕಟ್ಟನ್ನು ಮೀರುತ್ತವೆ ಎನ್ನವುದೂ ಸಾಹಿತ್ಯದ ಇನ್ನೊಂದು ಮಗ್ಗುಲಾಗಿದೆ. 
ಹೊನ En ಇಂತಹ ಒಂ ಒತ್ತಡಕ್ಕೆ i er ಕಾಣುತ್ತದೆ. 'ಹೀಗಾಗಿ 
ಆಕೆ ತನ್ನ ಕೃತಿಗೆ ಹದಿಬದೆಯ ಧರ್‌ ಎಂಬ ಹೆಸರನ್ನು ಇಡುತ್ತಾಳೆ. ಮತ್ತು 
ತಾನು ಹೇಳುತ್ತಿರುವುದು ಬೇರೆ ಎಲ್ಲಾ ಧರ್ಮಗಳಿಗಿಂತಲೂ ಮಿಗಿಲಾದದ್ದು ಎಂದು 
ಸಮರ್ಥಿಸುತ್ತಾಳೆ. ಇವು ಅವಕಾಶ ದೊರೆತಮೇಲೂ ಹೆಣ್ಣುಮಗಳೊಬ್ಬಳು "ಎದುರಿಸ 
ಬೇಕಾದ ಸ೦ಕಟಗಳನ್ನು ಅನಾವರಣ ಮಾಡುತ್ತವೆ. 


ಪ್ರಸ್ತುತ ಮಧುವೆಂಕಾರೆಡ್ಡಿಯವರ ES ಅಧ್ಯಯನದಲ್ಲಿ ಒಟ್ಟು ಏಳು ಅಧ್ಯಾಯ 
ಗಳಿವೆ. ತಮ್ಮ ವಿಚಾರಗಳನ್ನು "ಳು ಹೆಜ್ಜೆಗಳೆಂದು ವಿಭಾಗ ಮಾಡಿಕೊಂಡು ತಮ್ಮ 
ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ. "ಮೊದಲನೆಯ ಹೆಜ್ಜೆಯಲ್ಲಿ ನಾರಿ ನಡದು' 
ಬಂದ ದಾರಿಯನ್ನು ಪರಿಶೀಲಿಸುತ್ತಾರೆ. ಇದಕ್ಕಾಗಿ ಅಖಿಲ ಭಾರತೀಯ ಹಿನ್ನೆ ಲೆಯಲ್ಲಿ 
ಪರಿಶೀಲಿಸುವ ಪ್ರಯತ್ನ ಮಾಡುತ್ತಾರೆ. ಜಗತ್ತಿನ ಮಾನವ ಇತಿಹಾಸದಲ್ಲಿ. ಸ್ತ್ರೀಯ 
ಸ್ಥಾನ ಎಂಬ ಶೀರ್ಷಿಕೆಯಡಿ ಸಂಕ್ಷಿಪ್ರವಾದ ಉಪ ಅಧ್ಯಾಯವೂ ಇಲ್ಲಿದೆ. ಇದರಲ್ಲಿ 
ವೋಲ್ಗಾಗಂಗಾ ಕೃತಿಯಲ್ಲಿನ ವಿವರಗಳು ಹಾಗೂ ಕೆಲವು ಬ್ರಿಟಿಷ್‌ ಬರಹಗಾರರ 
ಅಭಿಪ್ರಾಯಗಳನ್ನು. ಕ್ರೋಡೀಕರಿಸಿ ಕೊಟ್ಟಿದ್ದಾರೆ. ಈ ವಿವರಗಳು ಜಗತ್ತಿನ ಮಹಿಳೆಯರ 


SS 2 


ಇತಿಹಾಸವನ್ನು ಪ್ರತಿನಿಧಿಸುವುದಕ್ಕಿಂತ ಹೆಚ್ಚಾಗಿ ಒಂದು 
ಪೀಠಿಕೆಯನ್ನಷ್ಟೇ ನೀಡುವ ಉದ್ದೇಶವನ್ನು ಹೊಂದಿವೆ. 


ನಂತರದಲ್ಲಿ ಅವರು ಪ್ರಾಚೀನ ಭಾರತದಲ್ಲಿ ಸ್ತೀಯರ 
ಸ್ಥಾನಮಾನದ ಕುರಿತು ವಿವರವಾಗಿ ಮತ್ತು ಕರ್ನಾಟಕದಲ್ಲಿ 
ಹೆಣ್ಣಿನ ಸ್ಥಾನಮಾನಗಳನ್ನು ಕುರಿತು ಕನ್ನಡ ಸಾಹಿತ್ಯದ 
ಹಿನ್ನೆಲೆಯೊಂದಿಗೆ ಸಂಕ್ಷಿಪ್ತವಾಗಿ ವಿವರಗಳನ್ನು ನೀಡಿದ್ದಾರೆ. 
ಪ್ರಾಚೀನ ಭಾರತದಲ್ಲಿ ಸ್ತೀಯರ ಸ್ಥಾನಮಾನದ ಕುರಿತ 
ಅಧ್ಯಾಯಗಳನ್ನು ಹಲವು ಉಪ ಅಧ್ಯಾಯಗಳನ್ನಾಗಿ 
ವಿಭಾಗಿಸಿಕೊಂಡಿದ್ದಾರೆ. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, 
ಮಹಾಕಾವ್ಯಗಳು ಮತ್ತು ಪುರಾಣಗಳಲ್ಲಿ, ಸ್ಮೃತಿಗಳಲ್ಲಿ, 
ಅವೈದಿಕ ಸಂಸ್ಕೃತಿಯಲ್ಲಿ, ಜೈನರಲ್ಲಿ, ಇಸ್ಲಾಮಿನಲ್ಲಿ 
ಮಹಿಳೆಯರ ಸ್ಥಾನಮಾನವನ್ನು ಕುರಿತು ಮಾಹಿತಿ 
ಕಲೆಹಾಕಿದ್ದಾರೆ. ಯಗ್ವೇದ ಕಾಲದಲ್ಲಿ ಬಳಕೆಯಲ್ಲಿದ್ದ ಎಂಟು 
ವಿಧದ ಮದುವೆಗಳನ್ನು ಕುರಿತು ತಿಳಿಸುತ್ತಾರೆ. ಮದುವೆ 
ಯಾದ ಹೆಣ್ಣನ್ನು ಜಾಯಾ, ಜಾನಿ ಮತ್ತು ಪತ್ನಿ ಎಂದು 
ಮೂರು ರೀತಿಯಲ್ಲಿ ಗುರುತಿಸಲಾಗುತಿತ್ತು "ಜಾಯಾ' 
ಎಂದರೆ ಪತಿಯ ಪ್ರೀತಿಯಲ್ಲಿ ಪಾಲುಗಾರಳೆಂದೂ, “ಜಾನಿ' 
ಎಂದರೆ ಮಕ್ಕಳ ತಾಯಿಯೆಂದೂ, “ಪತ್ನಿ” ಎಂದರೆ 
ಪತಿಯೊಡನೆ ಯಜ್ಯ್ಞಯಾಗಾದಿಗಳಲ್ಲಿ. ಪಾಲ್ಗೊಳ್ಳುವ 
ವಳೆಂದೂ ತಿಳಿಯಲಾಗಿದೆ ಎ೦ಬ ವಿವರಗಳು ಕುತೂಹಲ 
ಕಾರಿಯಾಗಿವೆ. ಈ ಕಾಲದ ಹೆಣ್ಣಿನ ಸಾಮಾಜಿಕ ಸ್ಥಿತಿಯ 
ಕುರಿತು ಹೇಳುತ್ತಾ “ಇದೇ ಕಾಲದಲ್ಲಿ ಭೂಮಿ ಇಡೀ 
ಸಮಾಜದ ಸೊತ್ತು ಎಂಬ ಕಲ್ಪನೆ ಬದಲಾಗಿ ಅದು 
ಒಂದೊಂದು ಮನೆತನದ ಸೊತ್ತಾಗಿ ಮಾರ್ಪಾಡು 
ಹೊಂದಿತ್ತು ಇಂಥ ಬದಲಾವಣೆಯ ಕಾಲದಲ್ಲಿ ಸ್ವಾಭಾವಿಕ 
ವಾಗಿ ಮುಂಚೂಣಿಯುಲ್ಲಿದ್ದ ಪುರುಷರು ಅದರ ಮೇಲೆ 
ತಮ್ಮ ಹಕ್ಕನ್ನು ಸ್ಥಾಪಿಸಿದರು. ಅದರಲ್ಲೂ ಈ ಹಕ್ಕು 
ಮನೆತನದ ಯಜಮಾನನಲ್ಲಿ ಕೇಂದ್ರೀಕೃತವಾಯಿತು. 
ಆರ್ಯಕುಟುಂಬ ಪದ್ಧತಿ ಪಿತೃಪ್ರಧಾನವಾದುದೇ ಇದಕ್ಕೆ 
ಮೂಲ ಕಾರಣ. ಎಂದು ಗುರುತಿಸುತ್ತಾರೆ. 


ಉಪನಿಷತ್‌ ಕಾಲವೂ ಇತರ ಕಾಲಕ್ಕಿಂತ ಹೆಣ್ಣು 
ಮಕ್ಕಳ ದೃಷ್ಟಿಯಲ್ಲಿ ಉತ್ತಮ ಕಾಲ ಎಂಬ ಈಗಾಗಲೇ 
ವಿದ್ಧಾಂಸರು ಊಹಿಸಿರುವ ಮಾತುಗಳನ್ನೇ ಇಲ್ಲಿ 
ಸಂಶೋಧಕಿ ಒಪ್ಪಿಕೊಳ್ಳುತ್ತಾರೆ "ಸುಶಿಕ್ಷಿತರೂ, ಮದುವೆಯ 
ವೇಳೆಗೆ ಪ್ರಾಪ್ತವಯಸ್ಕರೂ ಆಗಿರುತ್ತಿದ್ದ ವಧುಗಳು ತಮ್ಮ 
ಗಂಡಂದಿರ ಸಮಾನರೆಂದು ಭಾವಿಸಲ್ಪಡುತ್ತಿದ್ದರು. 
“ದಂಪತಿ” ಶಬ್ದವು ಮನೆಗೆ ಗಂಡ ಹೆಂಡಿರಿಬ್ಬರೂ ಸಂಯುಕ್ತ 
ನಾಯಕರೆಂದು ಪರಿಗಣಿಸಲ್ಪಡುತ್ತಿದ್ದರೆ೦ದು ಸೂಚಿಸುತ್ತದೆ.” 
ಎ೦ಬ ಎ.ಎಸ್‌.ಅಳ್ತೇಕರ್‌ ಅವರ ಮಾತನ್ನು ಲೇಖಕಿ 
ಅನುಮೋದಿಸುತ್ತಾರೆ. 


ಮಹಾಕಾವ್ಯ ಮತ್ತು ಪುರಾಣಗಳ ಕಾಲದಲ್ಲಿ 
ಹೆಣ್ಣುಮಕ್ಕಳ ಕುರಿತಾದ ಭಾವನೆಗಳಲ್ಲಿ ವಿಪರೀತ 
ಏರುಪೇರುಗಳಾದುದನ್ನು ಗುರುತಿಸುತ್ತಾ, “ಒಟ್ಟು 
ಹದಿನೆಂಟು ಪುರಾಣಗಳಲ್ಲಿ ಕೆಲವು ಪುರಾಣಗಳು ಸೀಯರ 
ಬಗೆಗೆ ತೀರ ಹೀನಾಯವಾದ ಭಾವನೆಗಳನ್ನು ವ್ಯಕ್ತ 
ಪಡಿಸಿರುವುದು ಕಂಡುಬರುತ್ತದೆ.'ಎನ್ನುತ್ತಾರೆ. ಇದಕ್ಕೆ 


ಸಾಕ್ಷಿಯಾಗಿ ದೇವೀಪುರಾಣ, ಅಗ್ನಿಪುರಾಣ ಮೊದಲಾದ ಪುರಾಣಗಳಿಂದ 
ಉಲ್ಲೇಖಗಳನ್ನು ನೀಡುತ್ತಾರೆ. 23 ERS ಕುಟುಂಬ ಪದ್ಧತಿಯಲ್ಲಿ 


ಪಾತಿವತ್ಯದ ತೀರ ಸಂಕುಚಿತ ಅರ್ಥ ಬೆಳೆಯತೊಡಗಿತು. ಪತಿಭಕ್ತಿಯನ್ನು 
ಹಾಡಿ ಹೊಗಳುವ ಪುರಾಣಗಳು ಪುರುಷ ಪ್ರಾಬಲ್ಯವನ್ನು ಇನ್ನೂ 


ಹೆಚ್ಚು ಮಾಡಿದವು. ಪುರಾಣ ಕಾಲದ ಸ್ತ್ರೀಯರು ತಮ್ಮ. ಪತಿಗಳ 
ಸೂತದ ಬೊಂಬೆಯಂತಿದ್ದರೆಂಬುದು ಸ್ಪಷ್ಟವಿದೆ. (ಪು; 24) ಎಂಬ 
ನಿಲುವಿಗೆ ಲೇಖಕಿ ಬರುತ್ತಾರೆ. 


ಹೆಂಗಸರಿಗೆ ಅತಿ ನಿರ್ಬಂಧಗಳು ಆರಂಭವಾದುದು ಸ್ಮೃತಿಗಳ 
ಕಾಲದಲ್ಲಿ. ಇದನ್ನು ಆಧಾರ ಸಮೇತ ಈ ಗ್ರಂಥದಲ್ಲಿ ನೀಡಲಾಗಿದೆ. 
ಮನು, DE, ಜಾಣಕ್ಯ, ಅತ್ರಿ, ಯಮ, ವ್ಯಾಸ ಹೀಗೆ ಹೆಚ್ಚಿನ ಎಲ್ಲಾ 
ಸ್ಮತಿಕಾರರು ಹೆಣ್ಣುಮಕ್ಕಳ ವಿಚಾರದಲ್ಲಿ ಸಹನೆಯಿಲ್ಲದವರಾಗಿದ್ದು ಕಂಡು 
ಬರುತ್ತದೆ. ಇವುಗಳನ್ನು ಇಲ್ಲಿ ಸಂಗ್ರಹಿಸಿ ನೀಡಲಾಗಿದೆ. ಕೆಲವನ್ನು 
ಗಮನಿಸಬಹುದು - ಮನಃ ಸ್ತೀಯರ ಕಾಮುಕತನವು ಸರದ. 
ವಯಸ್ಸು ಒಂದನ್ನೂ ಗಣಿಸುವುದಿಲ್ಲ. ಕುರೂಪಿಗೂ ಮುದುಕನಿಗೂ 
ಹುಡುಗನಿಗೂ ಒಲಿಯುತ್ತಾರೆ.' ಪ ಪರಾಶರ: ಸ್ತ್ರೀ ಮತ್ತು ಶೂದ್ರರ ಕೊಲೆಗೆ 
ಒಂದೇ ವಿಧವಾದ ಶಿಕ್ಷೆ. ಅವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ. 


ಅತ್ರಿ: 'ಆಕೆ ಪುಣ್ಯವನ್ನು ಗಳಿಸಲು ಯಾವ ದೀರ್ಫ ಯಾತ್ರೆಯನ್ನು 


ಕೈಕೊಳ್ಳುವುದೂ ಅನವಶ್ಯಕ. ಆಕೆ ಗಂಡನನ್ನು ಪೂಜಿಸಿ, ಆತನ 
ಪಾದಗಳನ್ನು ತೊಳೆದು ಆ "ನೀರನ್ನು ಕುಡಿದರೆ ee ಆಕೆಗೆ ಪುಣ್ಯವು 
ಕಟ್ಟಿದ್ದೆ” ಬೃಹಸ್ಪತಿ: 
ಭೋಜನ, ವಸ್ತವಿಭೂಷಣಗಳನ್ನು ಕೊಟ್ಟರೂ ಅವರು ಮತ್ತೆ ಬೇಡುತ್ತಾರೆ. 
ಬಡವನಾದ ಅಥವಾ ಅಸ್ವಸ್ಥನಾದ ಪತಿಯನ್ನು ತ್ಯಜಿಸಿ ಹೋಗುವ 
ಸ್ತ್ರೀಯರು ಮುಂದಿನ ಜನ್ಮದಲ್ಲಿ ಗಿಯೇ ಗಿಡವಾಗಿಯೋ 
ಹುಟ್ಟುತ್ತಾರೆ. ಪತಿ ಜೊತೆಗೆ ಸತಿ ಹೋಗುವ ಸ್ತ್ರೀಗೆ ಸ್ವರ್ಗಲೋಕದಲ್ಲಿ 
ಆನಂದವೂ ಪ ಪ್ರಾಪ್ತವಾಗುತ್ತದೆ.” ಯಮ: “0839 ವರ್ಷಕ್ಕೆ ಮಗಳ 
ಮದುವೆ ಮಾಡುವುದರಿಂದ ಸ್ಪರ್ಗ ಸಿಗುತ್ತದೆ. ಗುಣವಂತ ವರ ಸಿಗದೆ 
ಹೋದರೆ ಗುಣಹೀನನಾದರೂ ಸರಿಯೆ. ವ್ಯಾಸ: 'ಪತಿಯು 
ಮಹಾಪಾತಕಿಯಾಗಿದ್ದರೂ ಪತ್ನಿಯು ಅವನನ್ನು ತ್ಯಜಿಸಕೂಡದು.' 
(ಪುಟಗಳು: 29-30) ಇಂತಹ ಮಾತುಗಳ ನಡುನಡುವೆ ಅಲ್ಲಿ ಇಲ್ಲಿ 
ಕೆಲವು ಒಳ್ಳೆಯ ಮಾತುಗಳು ಬಂದಿವೆಯಾದರೂ ಅವು ಅಪ್ರಯೋಜಕ 
ವಾಗಿವೆ. ಯಾಕೆಂದರೆ ಈ ದಾಳಿ, ಈ ಹಿಂದೆ ಉಪನಿಷತ್‌ ಕಾಲದ 
ಕೆಲವು ಉದಾರಿ ನೆಲೆಗಳನ್ನು ಸಂಪೂರ್ಣ ಮಸುಕು ಮಾಡುವಲ್ಲಿ 


ಸಫಲವಾದವು. ಉಪನಿಷತ್‌ ಕಾಲದಲ್ಲಿ ಹೆಣ್ಣಿನ ಮದುವೆ ವಯಸ್ಸು 


ಹದಿನಾರಾಗಿದ್ದರೆ Aone ಕಾಲಾನಂತರ ಅದು ಏಳು, ಎಂಟಕ್ಕಿಂತಲೂ 
ಕೆಳಗೆ ಇಳಿದಿದ್ದನ್ನು ಕಾಣಬಹುದು. ಇವೆಲ್ಲವೂ ವೈದಿಕ ಹಿನ್ನೆಲೆಯ 


ಚಿಂತನೆಗಳು. ಭಾರತದಲ್ಲಿ ವೈದಿಕ ಹಿನ್ನೆಲೆಗಿಂತಲೂ ಹೆಚ್ಚಿನ ಹರಹನ್ನು 


ಅವೈದಿಕ ಚಿಂತನೆಗಳು ಹೊಂದಿವೆ. ಇವುಗಳ ವ್ಯಾಪಕ ಅಧ್ಯಯನ 
ಇನ್ನೂ ಆಗಿಲ್ಲ. ಈ ಸಂಪ್ರಬಂಧದಲ್ಲೂ ಆ ಕೊರತೆ ಇದೆ. ಇಲ್ಲಿ 


ಎಲ್ಲ ಬಗೆಯ ರಾಜಕೀಯ ಯ 


ಸ್ತ್ರೀಯರು ee ಲೋಭಿಗಳು. ಬೇಕಾದಷ್ಟು 


ಅವೈದಿಕ ಎಂದು ಅವರು ಗುರುತಿಸುವುದು ಬೌದ್ಧ, ಜೈನ ಮತ್ತು 
ಇಸ್ಲಾಂ ಧರ್ಮಗಳನ್ನು. ಇದರಲ್ಲಿ ಜೈನವು ಹೆ೦ಗಸರ ಶಿಕ್ಷಣ ಇತ್ಯಾದಿಗಳ 
ಪರವಾಗಿತ್ತು ಎ೦ಬ ನಿಲುವಿಗೆ ಲೇಖಕಿ ಬರುತ್ತಾರೆ. ಆದರೆ, ಅವೈದಿಕದ 
ವ್ಯಾಪ್ತಿ ಇನ್ನಷ್ಟು ದೊಡ್ಡದಿದೆ. ಇಂದು ಹಿಂದೂ ಎಂಬ ದೊಡ್ಡ ಕ್ಯಾನ್ಸಾಸ್‌ನ 
ಅಡಿಯಲ್ಲಿ ಸೇರಿಸಲಾಗಿರುವ ದಲಿತರ, ಅನೇಕ ಮಜಲಿನ ಶೂದರ, 
ಬುಡಕಟ್ಟುಗಳ ಜನರ ಜೀವನವು ಈ ಯಾವ ಧರ್ಮದ ಗೋಜಲಿಗೂ 
ಒಳ ಪಟ್ಟಿಲ್ಲ. ಅವುಗಳನ್ನು ನಾವು ಗಂಭೀರವಾಗಿ ಸ್ವೀಕರಿಸದೇ ಕೇವಲ 
ಸಾಂಸ್ಥಿಕ ಧರ್ಮಗಳನ್ನಷ್ಟೇ ಗಮನಿಸುವುದಕ್ಕಿಂತ, ಹೀಗೆ ಮಾಡಿದ್ದರಿಂದ 
ಹೊನ್ನ; ಮ್ಮನಂತಹ ದಲಿತ ನೆಲೆಯ ಹೆಣ್ಣುಮಗಳೂ ಹೇಗೆ ತನ್ನ ಮೂಲ 
ನೆಲೆಯನ್ನು ಅವಗಣಿಸಿ ಈ ಸಾಂಸ್ಥಿಕ ಧರ್ಮದಲ್ಲಿ ಹೇಳಲಾದ 
ವಿಚಾರಗಳನ್ನೇ ತನ್ನದಾಗಿಸಿಕೊಂಡು ಅದನ್ನೇ ಪ್ರಚಾರಮಾಡ 
ತೊಡಗುತ್ತಾಳೆ ಎಂಬುದನ್ನು ಪರಿಶೀಲಿಸುವುದು ಹೆಚ್ಚು ಜರೂರಿನ 
ಕೆಲಸವಾಗುತ್ತದೆ. ಈ ನಿಟ್ಟಿನಲ್ಲಿ ಮುಂದೆ ಅಧ್ಯಯನ ನಡೆಸಲು 
ಅವಕಾಶವಿದೆ. 

ಎರಡನೆಯ ಹೆಜ್ಜೆಯಲ್ಲಿ “ಪಾತಿವ್ರತ್ಯದ ಪರಿಕಲ್ಪನೆ-ಪರ೦ಪರೆ' 
ಎ೦ಬ ಶೀರ್ಷಿಕೆಯಡಿಯಲ್ಲಿ, ಪಾತಿವ್ರತ್ಯ ಎಂಬ ಪದದ ಭಾಷಿಕ ಮತ್ತು 
ಸಾಂಸ್ಕೃತಿಕ ಮೂಲಗಳನ್ನು ಚರ್ಚಿಸುತ್ತಾರೆ. "ಹದಿಬದೆ' ಎಂಬ ಪದವು 
“ಪತಿವತೆ' ಪದದ ತದ್ಧವವಾಗಿದ್ದು ಹದಿಬದೆಯ ಕರ್ತವ್ಯಗಳನ್ನು ಹೇಳುವ 
ಮೂಲ ಉದ್ದೇಶವನ್ನು ಹೊಂದಿರುವ ಕೃತಿಯಾಗಿ ಇದನ್ನು ಹೊನ್ನಮ್ಮ 
ನಿರೂಪಿಸುತ್ತಾಳೆ. ಇದರೊಂದಿಗೆ ಪೂರಕವಾಗಿ ಪತಿಯ ಕರ್ತವ್ಯವನ್ನೂ 
ಅತ್ತೆ-ಮಾವ, ಬಂಧು-ಬಳಗ ಹಾಗೂ ತಂದೆ-ತಾಯಿಯರ ಕರ್ತವ್ಯ 
ಗಳನ್ನೂ ಹೇಳುತ್ತಾಳೆ. 


ಈ ಅಧ್ಯಾಯದಲ್ಲಿ ಲೇಖಕಿ ಕೃತಿಯಲ್ಲಿ ನಿರೂಪಿತವಾದ 
ಪಾತಿವ್ರತ್ಯದ ಕುರಿತು ಹೇಳುವುದಕ್ಕೆ ಪೂರ್ವಭಾವಿಯಾಗಿ "ಪಾತಿವ್ರತ್ಯ' 
ಎ೦ಬ ಪರಿಕಲ್ಪನೆಯ ಹುಟ್ಟು-ಬೆಳವಣಿಗೆಯ ಕುರಿತು ವಿವೇಚನೆ 
ನಡೆಸುತ್ತಾರೆ. ಮಾರ್ಕ್ಸ್‌ವಾದಿ ದೃಷ್ಟಿಕೋನವು ಪಾತಿವ್ರತ್ಯದ ಕಲ್ಪನೆಯು 
ಖಾಸಗಿ ಆಸ್ಮಿಯ ಹುಟ್ಟಿನೊಂದಿಗೇ ಶುರುವಾದದ್ದು ಎಂದು 
ವಿವರಿಸುತ್ತದೆ. ಮನುಷ್ಯನ ಮೃಗಾವಸ್ಥೆ, ಕಿರಾತಾವಸ್ಥೆ ಮತ್ತು 
ನಾಗರಿಕಾವಸ್ಥೆಗಳನ್ನು ಗುರುತಿಸಿ ಏಂಗೆಲ್‌ ಮಾಡುವ ವಿಶ್ಲೇಷಣೆಯನ್ನೂ 
ಇಲ್ಲಿ ಲೇಖಕಿ ಮೊದಲು ಚರ್ಚಿಸುತ್ತಾರೆ. ಆ ನಂತರದಲ್ಲಿ ವೈದಿಕ 
ಸಂಸ್ಕೃತಿಯಲ್ಲಿ ಪಾತಿವ್ರತ್ಯದ ಕಲ್ಲನೆ ಕುರಿತು ಚರ್ಚಿಸುತ್ತಾರೆ. ಆರಂಭ 
ಕಾಲದಲ್ಲಿ ಇಲ್ಲದ ಪಾತಿವ್ರತ್ಯ ಕಲ್ಪನೆ ಕ್ರಮೇಣ ಹಾಸುಹೊಕ್ಕಾದುದನ್ನು 
ಇಲ್ಲಿ ಕಾಣಬಹುದು. ಮೊದಲು ತಾಯಿಯ ಹೆಸರಿನಿಂದಲೇ ಮಕ್ಕಳನ್ನು 
ಗುರುತಿಸಲಾಗುತ್ತಿತ್ತು ಜಬಾಲಳ ಮಗ ಜಾಬಾಲಿ, ವಿನುತೆಯ ಮಗ 
ವೈನತೇಯ, ಸಾರಿಯ ಮಗ ಸಾರಿಪುತ್ರ ಹೀಗೆ ಇದ್ದ ಪರಂಪರೆಯು 
ಮುಂದೆ ಬದಲಾದದ್ದನ್ನು ಗಮನಿಸಬಹುದು. 


ಬೌದ್ಧ, ಜೈನ ಧರ್ಮಗಳೂ: ಪಾತಿವ್ರತ್ಯವನ್ನು ಪ್ರತಿಪಾದಿಸುತ್ತವೆ. 
ಗೀಕರಲ್ಲಿ "ಆರಂಭದಲ್ಲಿ ಕಾಣದ ಪ್ರತಿಪಾದನೆ ಆ ನಂತರದಲ್ಲಿ 


ಬದ್ಧತೆಗಳೂ ಪ ಪ್ರಶ್ನೆಗೆ ಒಳಗು, hohe ಬಲಗೊಳ್ಳಬೇಕು. ನವೀಕರಣಕ್ಕೆ ಗರು ದು | 


ಬೇರೆ ಬೇರೆ ಕಾಲಗಳಿಗೆ ಅವು ಅರ್ಥಪೂರ್ಣವಾಗುವಂತೆ. ಮಾಡಬೇಕು. ಈ ಹೊತ್ತಿನಲ್ಲೆ ಜನಗಳನ್ನು 


ಪ್ರತ್ಯೇಕಿಸುವಂಥ ಗೋಡೆಗಳು 
ಹೇಗೆ ಎದು ಬರುತ್ತಿವೆ ಎಂಬ ಬಗ್ಗೆ ಚರ್ಚಿಸುವುದು ಬಹುಮುಖ್ಯ ಮಾತ್ರ: ವಲ್ಲ ಗ್ಗ 


ಪ್ರ | 
'ಗೂ ಕೆಲವರನ್ನು 'ಹೊರ'ಗೂ 


ಇಡಲು ಅವು ಯತಿ ್ಲಸುವುದರ ಬಗ್ಗೆಯೂ ಚರ್ಚೆಯಾಗಬೇಕು. ' 


a -ಗೀತಾ ಹರಿಹರನ್‌ 4! 
4 (ವಾದಿ ಆಂಗ್ಲ ಲೇಖಕಿ ಮತ್ತು I) in 


ಪಾನು ಮಾನಸ 


ಕಾಣಿಸುವುದನ್ನು, ರೋಮನ್ನರು ಪತಿವ್ರತೆಯನ್ನು ದೇವತಾಸ್ಥಾನದಲ್ಲಿ 
ಕಾಣುವುದನೂ, ರಶ್ಮನರು ಪಾತಿವ್ರತ್ಯಕ್ಕೆ ಅತಿ ಮಹತ್ವವನ್ನು 
ನೀಡುವುದನ್ನು, ಚೀನೀಯರು ಪತಿವತೆಯರಿಗೆ ಸ್ಮಾರಕಗಳನ್ನು 
ನಿರ್ಮಿಸುವುದನ್ನು ಈ ಭಾಗದಲ್ಲಿ ದಾಖಲಿಸುತ್ತಾರೆ. ಕ್ರಸ್ತಮತವೂ 
ಪಾತಿವ್ರತ್ಯದ ಬಗ್ಗೆ ಅಪಾರ ನಂಬಿಕೆಯನ್ನು `ತಳೆದಿರುವುದನ್ನು 
ಗುರುತಿಸುತ್ತಾರೆ. 

ಜಗತ್ತಿನಾದ್ಯ 03 ಈ ಪಾತಿವ್ರತ್ಯವನ್ನು ಧರ್ಮ ಎಂದು ಪರಿಗಣಿಸು 
ವುದಕ್ಕೂ ವಿಕಪ 33 ಜಾರಿಗೆ ಬರುವುದಕ್ಕೂ ಇರುವ ಸಂಬಂಧವನ್ನೂ 
ಇಲ್ಲಿ ಪರಿಶೀಲಿಸ ಲಾಗಿದೆ. ಏಕಪತ್ನಿತ್ವ ಹೆಣ್ಣಿಗ ವರವಾದಂತೆ ಕೆಲವೊಮ್ಮೆ 
ಅವಳ ಮೇಲೆ ಅತಿ ನಿರ್ಬಂಧ 3 ಗಲೂ ಕಾರಣವಾಯಿತು. ಇದೇ 
ಸಂದರ್ಭದಲ್ಲಿ ಗಂಡಿಗೆ ಪಾತಿವ್ರತ್ಯದ ಮಾನದಂಡಗಳೇ ಇರಲಿಲ್ಲ. 
ಹೆಣ್ಣು ತನ್ನ ಪಾತಿವ್ರತ್ಯವನ್ನು ಸೀತು ಮಾಡಬೇಕಾಗಿ ಬಂದಾಗ 
ಸಂಕಟಕ್ಕೆ ತುತ್ತಾಗುವ ಸಂದರ್ಭಗಳು ಹೆಚ್ಚಿದವು. 


ಆದರೆ, ಈ ಕುರಿತು ಜಿಜ್ಞಾಸೆಗಳು ಆ ಕಾಲದಲ್ಲಿ ಎಲ್ಲೂ ಕಂಡು 
ಬರುವುದಿಲ್ಲ. ಹೆಚ್ಚಾಗಿ ಹೆಣ್ಣುಮಕ್ಕಳು ಇದನ್ನು ಮನಸಾ "ಸ್ವೀಕರಿಸಿ 
ಅನುಸರಿಸಲು ಪ್ರಯತ್ನಿ ಸುತ್ತಾರೆ. ಇದನ್ನೇ ತಮ್ಮ eS ಗುರಿಯಾಗಿಸಿ 
ಕೊಳ್ಳುತ್ತಾರೆ. ಹೊನ್ನ ಮನೂ ಇದೇ ಬರಿಯ ಹೆಣ್ಣು ಪಾತಿವ್ರತ್ಯವನ್ನು 
ಒಪ್ಪಿಕೊಳ್ಳುವುದು ಸಮಸ್ಯೆಯೂ ಅಲ್ಲ, ಅದರ ಕುರಿತು ತಾಂ 
ಇರುವುದಿಲ್ಲ. ಆದರೆ, ತಾನೊಬ್ಬ ಪತಿವತೆ ಎ೦ಬುದನ್ನು ಪ್ರದರ್ಶಿಸುವ 
ಅನಿವಾರ್ಯತೆ ಒದಗುವುದು ದೊಡ್ಡ ತೊಡಕಿನ ಜಿಯ. ಹೀಗಾಗಿಯೇ, 
ಪತಿವ್ರತೆ ಹೇಗಿರಬೇಕು ಎ೦ಬ ನೀತಿಪಾಠಗಳು ಹುಟ್ಟಿಕೊಳ್ಳುತ್ತವೆ. ಆ 
ಕಾರಣಕ್ಕೇ “ಹದಿಬದೆಯ ಧರ್ಮ' ದಂತಹ ಕೃತಿಗಳು ಹುಟ್ಟಿಕೊಳ್ಳುತ್ತವೆ. 


ಸಂಶೋಧಕರು ಈ ವಿಷಯದಲ್ಲಿ ಹೆಚ್ಚಿನ ಚರ್ಚೆಗೆ ಹೋಗದೆ, 
ಹೊನ್ನಮ್ಮನಿಗೆ ಪಾತಿವ್ರತ್ಯ ಎನ್ನುವುದು "ಬಾಳಿನ ಉಸಿರಾಗಿತ್ತು. ಅದಕ್ಕೇ 
ಆಕೆ ಆ ಕೃತಿ ರಚಿಸಿದಳು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. 


ಮೂರನೆಯ ಹೆಜ್ಜೆಯಲ್ಲಿ ಹೊನ್ನಮ್ಮನ ಪರಿಸರ ಮತ್ತು ಜೀವನ 
ಚರಿತ್ರೆಯನ್ನು ಕಟ್ಟಿಕೊಡುತ್ತಾರೆ. "ಹೊನ್ನಮ್ಮ ಮೈಸೂರಿನ ಪ ಪ್ರಸಿದ್ಧ ದೊರೆ 
ಚಿಕ್ಕದೇವರಾಯನ ರಾಣಿವಾಸ ದಲ್ಲಿದ್ದ ದ ಹೆಣ್ಣು ae ದಲಿತ 
ಕುಟುಂಬದಲ್ಲಿ ಜನಿಸಿದಳು. ಚಿಕ್ಕದೇವರಾಯನ ಪಟ್ಟದ ಮಹಿಷಿಯಾದ 


ಯಳಂದೂರು ದೇವರಾಜಮ್ಮಣ್ಣೆಯ ತವರೂರಿನವಳು ಈಕೆ. ತನ್ನ 


ಮದುವೆಯ ದಿಬ್ಬಣದ ಜೊತೆಗೇ ಹೊನ್ನಮ್ಮನನ್ನೂ ಕರೆದು ತಂದಳಂತೆ. 


ಚಿಕ್ಕದೇವರಾಯನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರನ್ನೂ, ಕವಿಗಳನ್ನೂ 


ಕಾಣಬಹುದು. ತಿರುಮಲಾರ್ಯ, ಸಿಂಗರಾರ್ಯ, ಚಿಕ್ಕುಪಾಧ್ಯಾಯ, 


ತಿಮ್ಮಕವಿ ಮೊದಲಾದವರು ಇವರಲ್ಲಿ ಪ್ರಮುಖರು. ಇವರೊಂದಿಗೆ. 


ಶೃಂಗಾರಮ್ಮ ಮತ್ತು ಹೊನ್ನಮ್ಮರ ಹೆಸರೂ ಇದೆ. ಹೊನ್ನಮ್ಮನ 
ಪ್ರತಿಭೆಯನ್ನು ಮೊದಲು ಗುರುತಿಸಿದವರು ಆಳಸಿ೦ಗಾರ್ಯರು ಎಂದು 
ನಂಬಲಾಗಿದೆ. ಇವರ ಮುಖಾಂತರ ರಾಣಿಗೆ ವಿಷಯ ತಿಳಿದು ರಾಣಿಯ 
ಪ್ರೋತ್ಸಾಹದಿ೦ದ ಬರೆಯಲಾರಂಭಿಸಿದ ಹೊನ್ನಮ್ಮ ಆನಂತರ ರಾಣಿಯ 
ಮುಖಾಂತರ ರಾಜನಿಗೂ ತಿಳಿದು ಆತನೂ ಪ್ರೋತ್ಸಾಹ ನೀಡಿ 
ಕೃತಿಯೊಂದನ್ನು ರಚಿಸಲು ಹೇಳಿದನೆಂದೂ ಅದರಂತೆ ತಾನು ಈ 
ಕೃತಿ ಬರೆದುದಾಗಿಯೂ ಹೊನ್ನಮ್ಮನೇ ಹೇಳಿಕೊಂಡಿದ್ದಾಳೆ. ಆಕೆ 


ಸಂಚಿಯ ಊಳಿಗವನು ಸ ಮಾಡಿಕೊಂಡಿದ್ದ ಕಾರಣ ಸಂಚಿ ಹೊನ್ನಮ್ಮ 


ಎಂದು ಪ ಸಿದ್ಧಳಾದಳು. 

ಅಕ್ಷರಾಭ್ಯಾಸದ ಅವಕಾಶದಿಂದ ವಂಚಿತರಾದ ಎಷ್ಟೋ 
ಪ್ರತಿಭಾವಂತ ಮಹಿಳೆಯರು ಕೇವಲ ಮೌಖಕ ಸಾಹಿತ್ಯ ರಚಿಸಿ 
ಅನಾಮಧೇಯರಾಗಿ ಉಳಿದರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ, 


ಹೊನ್ನಮನಿಗೆ ದೊರೆತ ಪರಿಸರ ಮತ್ತು ಪ್ರೋತ್ಸಾಹಕ್ಕಾಗಿ ರಾಜನನ್ನು 


ನಮ್ಮ ಮಾವನ ಕ್ಷ 


ಅಭಿನಂದಿಸಬೇಕಾಗುತ್ತದೆ. ಇತರ ಕವಿಗಳ ಜೊತೆ ಸಮ ಸಮವಾಗಿ 
ಆಸ್ಥಾನದಲ್ಲೇ ಆಕೆಗೆ ಕಾವ್ಯಮಂಡನೆಗೆ ಅವಕಾಶ al 
ಮುಖ್ಯ ವಿಚಾರ. ಆಕೆ ಈ ಅವಕಾಶವನ್ನು ಕೈ ಕೈಚೆಲ್ಲದೆ ಬಳಸಿಕೊಂಡಳು 
ದೂ ಅಷ್ಟೇ ಮುಖ್ಯ. ಒಟ್ಟಿನಲ್ಲಿ oH ಅಧ್ಯಾಯದಲ್ಲಿ ಹೊನ ಮ್ಮನ 
ಪರಿಚಯದೊಂದಿಗೆ, wend "ಜೀವನದ ಜೀರ ವಿಚಾರಗಳನ್ನೂ 
ಪರಿಚಯಿಸಲಾಗಿದೆ. 

ನಾಲ್ಕನೆಯ ಅಧ್ಯಾಯವು “ಹದಿಬದೆಯ ಧರ್ಮ' ಕಾವ್ಯವನ್ನು 
ವಿವೇಚನೆಗೆ ಒಳಪಡಿಸುತ್ತದೆ. ಮುಖ್ಯವಾಗಿ ಇಲ್ಲಿ ಕೃತಿಯ "ವಸ್ತು 
ಅಲಂಕಾರ, ರಸ, ಛಂದಸುಗಳನ್ನು ಅಧ್ಯಯನ ರೂಂ ಕೃತಿಯ 
ವಸ್ತುವನ್ನು ದೀರ್ಫ್ಥವಾದ ವಿವರಣೆಗೆ nd. 


ಹೆಣ್ಣನ್ನೇ ಕೇ೦ದ್ರವಾಗಿಟ್ಟುಕೊಂಡ ಕೃತಿ ಇದಾಗಿದೆ. ಹೆಣ್ಣು ಮಕ್ಕಳ 
ಮೇಲೆ a ಕಕ್ಕುಲಾತಿ ಇರುವ ಹೊನ್ನಮ್ಮ ಆಕೆಯ ಬಹು. 
ಹಸನಾಗಬೇಕು Se ಹೆಬ್ಬಯಕೆ ಉಳ್ಳವಳು. ; ಕೃತಿಯುದ್ದಕ್ಕೂ 
= ಮೆದುಮಾತಿನಲ್ಲಿ. ಹೆಣ್ಣು "ಮತ್ತು ಹೆಣ್ಣಿನ ಜೀವನದಲ್ಲಿ 
ಪ್ರವೇಶಿಸುವ ಎಲ್ಲರನ್ನೂ ನೀತಿಪಾಠಕ್ಕೆ ಒಳಪಡಿಸುತ್ತಾಳೆ. ಹೆಣ್ಣಿನ ಬದುಕಿನ 
ಸಂಧಿಕಾಲವಾದ ಮದುವೆಯು ಅವಳ ಭವಿಷ್ಯವನ್ನೇ ಹಸನು ಮಾಡುವ 
ಅಥವಾ ಹಾಳುಮಾಡುವ ನಿರ್ಣಾಯಕ' ಘಟ್ಟವಾಗುವುದು 
ಹೊನ್ನಮ್ಮನನ್ನು ಅಂತರಾಳದಲ್ಲಿ ಕಲಕಿರಬೇಕು. ಹೀಗಾಗಿಯೇ ಆಕೆ 
ಅತಿ ಜರು ಟೆ ವಹಿಸುವ ಮನಸ್ಥಿತಿಗೆ ಒಳಗಾಗಿರಬೇಕು. ಆದರೆ 
ಇದು ಕಾವ್ಯದಲ್ಲಿ ಎಲ್ಲೂ ವ್ಯಕ್ತವಾಗುವುದಿಲ್ಲ. ಕಾವ್ಯದಲ್ಲಿ ಆಕೆ 
ಪತಿವ್ರತಾಧರ್ಮದ ಕುರಿತು ಸಂಭ್ರಮ ತಾಳಿದಂತೆ ಭಾಸವಾಗುತ್ತದೆ. 
ಕಾವ್ಯದುದ್ದಕ್ಕೂ ಆಕೆ ಯಾವ ಯಾವ ವಿಚಾರಗಳಿಗೆ ಮನ್ನಣೆ 
ಕೊಟ್ಟಿದ್ದಾಳೆ ಎಂಬುದನ್ನು ಮಧು ವೆಂಕಾರೆಡ್ಡಿಯವರು ಗುರುತಿಸುತ್ತಾರೆ. 
ಅವುಗಳು ಹೀಗಿವೆ: 
1. ಹದಿಬದೆಯ ಧರ್ಮದಲ್ಲಿ ಹೆಣ್ಣಿನ ಹಿರಿಮೆ 
ಹೆಣ್ಣಿನ ಹಿರಿಮೆ 
ಹೆಣ್ಣು-ಗ೦ಡಿನಲ್ಲಿ ತಾರತಮ್ಯವಿಲ್ಲ 
ಗಂಡಿಗಿಂತ ಹೆಣ್ಣೇ ಹೆಚ್ಚು 
ಹೆಣ್ಣಿನ ಬಗೆಗೆ ಬಂಧುಗಳ ವರ್ತನೆ 
ಹೆಣ್ಣನ್ನು ಎಂಥಾ ವರನಿಗೆ ಧಾರೆಯೆರೆಯಬೇಕು? 


ಈ ಭಾಗಗಳಲ್ಲಿ ಹೆಣ್ಣಿಗೆ ಪೂರಕವಾದ ವಿಚಾರಗಳನ್ನು ಹೊನ್ನಮ್ಮ 
ಒತ್ತಿ ಹೇಳುವುದನ್ನು ಗುರುತಿಸ ಲಾಗಿದೆ. “ಪೆಣ್ಣು ಪೆತ್ತುದರಿಂದ 'ಫೆಸರೆನಿಸಿತು 
ಮಿಗೆ/ ಬಣ್ಣವೇರಿತು TOY BEY’ ಎಂದು ಸಮುದ್ರ ಮಥನದ ವೇಳೆ ' 
ಲಕ್ಷ್ಮಿ ಹುಟ್ಟಿದ್ದನ್ನು ಸಮೀಕರಿಸಿ ಹೇಳುವ ಆಕೆಯ ಜಾಣ್ಮೆಯನ್ನು 
ಗುರುತಿಸಬಹುದು. ಹಾಗೆಯೇ, ಹೆಣ್ಣುಮಕ್ಕಳನ್ನು ದೂಷಿಸುವುದನ್ನು 
ಆಕೆ ಖಂಡಿಸುತ್ತಾಳೆ. “Weg ನಿಂದಿಸಲೇಕೆ ಪೆರರು' ಎಂದು ಕೇಳುತ್ತಾಳೆ. 
"DED, ಪೆಣ್ಣೆಂಡೇತಕೆ ಬೀಳುಗಳೆವರು/ ಕಣ್ಣು ಕಾಣದ ಗಾವಿಲರು' 
ಎಂಬ. ಆಕೆಯ ಮಾತು ಜನಪ್ರಿಯವಾದುದು. 


“ಕುವರನಾದೊಡೆ ಬಂದ ಗುಣವೇನದರಿಂದ/ ಕುವರಿಯಾದೊಡೆ 
ಕುಂದೇನು?' ಎಂದು ಪ್ರಶ್ನಿಸುತ್ತಾ ಪುರುಷ ಶ್ರೇಷ್ಠತೆಯನ್ನು ನಿರಾಕರಿಸುವಲ್ಲಿ 
ಹೊನ್ನಮ್ಮನ ಖಚಿತತೆಯನ್ನು ಗುರುತಿಸಬಹುದು. DONS, 
ee ದೃರಿಸುವಳು' ಎಂಬಲ್ಲಿ ಅವಳ ಆತ್ಮವಿಶ್ವಾಸವನ್ನು 
ಗಮನಿಸಬಹುದು. est ಇಷ್ಟೆಲ್ಲಾ ಹೇಳಿದರೂ, ಕೊನೆಗೂ ಹೆಣ್ಣು 
ಮಗಳನ್ನು ಒಳ್ಳೆಯ ವರನಿಗೆ ಮದುವೆ ಮಾಡಿಕೊಡಬೇಕೆಂಬುದಕ್ಕೇ | 
ಹೆಚ್ಚು ಮಹತ್ವ ಕೊಡುತ್ತಾಳೆಯೇ ಹೊರತು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ 
ಕುರಿತು ಆಕೆ ಏನನ್ನೂ ಹೇಳುವುದಿಲ್ಲ ಎಂಬುದನ್ನು ಸಂಶೋಧಕಿ 
ಗಮನಿಸುತ್ತಾರೆ. 


NH PWN 


“ಪುಟ್ಟಿದ ಮನೆಯೊಳು ಪೋರಿ ಪುರುಳುಗೊಂಬ/ದಿಟ್ಟ ಗಂಡು 
ಗಳಂತಿರಲಿ' ಎಂದು ಹೆಣ್ಣುಮಕ್ಕಳ ಬಂಧು ಬಳಗಕ್ಕೆ ತಿಳಿಹೇಳುವಲ್ಲಿ 
ಹೊನ್ನಮ್ಮನ ಅಂತರಾಳ ತಿಳಿದುಬರುತ್ತದೆ. ಗಂಡಿನಂತೆ ಹೆಣ್ಣು ಬಾಳಬೇಕು 
ಎಂಬ ಈ ಆಸೆಯನ್ನು ಆಕೆ ಕೇವಲ ಹುಟ್ಟಿದ ಮನೆಗೆ ಸೀಮಿತ 
ಗೊಳಿಸುವುದರ ಅನಿವಾರ್ಯತೆಯನ್ನು ಅರ್ಥೈಸಿಕೊಳ್ಳ ಬಹುದಾದರೂ, 
ಆಕೆಗೆ ಈ ಆಸೆ ಹುಟ್ಟುತ್ತದಲ್ಲ ಎಂಬುದೂ ಹೊನ್ನಮ್ಮ ತನ್ನನ್ನು ತಾನೇ 
ಇದರಾಚೆಗೆ ಚಿಂತಿಸ ದಂತೆ ಹತ್ತಿಕ್ಕಿಕೊಳ್ಳುವುದನ್ನೂ ಗುರುತಿಸಬೇಕಾಗುತ್ತದೆ. 
ಮದುವೆಯ ನಂತರವೂ ತವರವರು ಆಕೆಯನ್ನು ಪ್ರೀತಿಯಿಂದ 
ನಡೆಸಿಕೊಳ್ಳಬೇಕು ಎಂದು ಹೊನ್ನಮ್ಮ ಒತ್ತಾಯಿಸುತ್ತಾಳೆ. 

ವಿವಾಹ ನಂತರದ ಹೆಣ್ಣಿನ ಬಾಳಿನ ಗೋಳಿನ ಹಲವು 
ಮಗ್ಗುಲುಗಳ ಪರಿಚಯವಿದ್ದೂ ಹೊನ್ನಮ್ಮ ಆ ಕುರಿತು ಮಾತ 


ನಾಡುವುದಿಲ್ಲ. ಬದಲಿಗೆ ಒಳ್ಳಯ ಪತಿಯ ಸಂಸರ್ಗ ಹೆಣ್ಣಿನ ಬಾಳನ್ನು 


ಸುಖಕರವಾಗಿಸುತ್ತದೆ ಎಂಬ ಕಡೆಗೇ ಆಕೆಯ ಗಮನ. ಹೀಗಾಗಿ, 
ವರನ ಅರ್ಹತೆ ಆಕೆಗೆ ಮುಖ್ಯ ವಿಚಾರವಾಗುತ್ತದೆ. ಆದ್ದರಿಂದಲೇ 
ಎಂತಹ ವರನಿಗೆ ಹೆಣ್ಣನ್ನು ಕೊಡಬಾರದು ಎಂಬುದನ್ನು ಆಕೆ 


ಹೇಳುತ್ತಾಳೆ. ವ್ಯರ್ಥವಾಗಿ ತಿರುಗಾಡದ, ಕೆಟ್ಟ ಬುದ್ಧಿಯಿಲ್ಲದ, ವೈರವನ್ನು 
ಸಾಧಿಸದ, ಸುಮ್ಮ ಸುಮ್ಮನೆ ಬಯ್ಯದ, ಹಿಂಸೆಕೊಡದ, ಒಳ್ಳೆಯ ಕುಲದಲ್ಲಿ 
ಹುಟ್ಟಿದ ವರನಿಗೆ ಮಗಳನ್ನು ಕೊಡಬೇಕು ಎಂದು ಹೇಳುತ್ತಾ 


“ಬೀಳುಗುವ'ರರಿಗೆ, "ನಡೆವೆಣ'ಗಳಿಗೆ ಮಗಳನ್ನು ಕೊಡಬೇಡಿ ಎಂದು 
ಎಚ್ಚರಿಸುತ್ತಾಳೆ. (ಇಂದಿನ "ವಿರುದ್ಧ ನೆಲೆಯ ಓದಿ'ನ ಮೂಲಕ ಇಂತಹ 
ಕುವರರಿಗೆ ಹೆಣ್ಣನ್ನು ಕೊಡುತ್ತಿದ್ದರು ಮತ್ತು ಆಕೆ ಬಸವಳಿಯುತ್ತಿದ್ದಳು 
ಎಂಬುದನ್ನೂ ವಿಶ್ಲೇಷಿಸಲು ಈ ಕೃತಿಯಿಂದ ಸಾಧ್ಯ. ಇಂತಹ 
ಅಧ್ಯಯನಕ್ಕೆ ಈ ಕೃತಿಯಲ್ಲಿ ಅಪಾರ ಅವಕಾಶವಿದೆ.) 


ಹಾಗೆಯೇ, ಪತಿಯಾದವನು ಸತಿಯನ್ನು ಹೇಗೆ ನಡೆಸಿಕೊಳ್ಳಬೇಕು 


DOW ಕುರಿತೂ ಹೊನ್ನಮ್ಮ ವಿವರಿಸುತ್ತಾಳೆ. ಪ್ರೀತಿಯಿಂದಲೇ ಹೆಣ್ಣನ್ನು 


ಒಲಿಸಿಕೊಳ್ಳಬೇಕು. ಮುಂದೆ ಅವಳಿಗೆ ಸಂಸಾರ ಭಾರವನ್ನು ವಹಿಸಿ 
ಕೊಡಬೇಕು. ತನ್ನ ಆಯ-ವ್ಯಯವನ್ನು ಅವಳೊಡನೆ ಚರ್ಚಿಸಬೇಕು. 
ಅವಳಿಗೆ ಹೊನ್ನು ರನ್ನಗಳನ್ನು ತಂದುಕೊಡಬೇಕು. 
ಗೌರವದಿಂದ ನಡೆಸಿಕೊಳ್ಳಬೇಕು ಎಂದೆಲ್ಲ ಆಕೆ ಗಂಡಿಗೂ ಉಪದೇಶ 
ವನ್ನಿತ್ತಿದ್ದಾಳೆ. 

ಇಷ್ಟೆಲ್ಲ ಹೇಳಿದ್ದರೂ ಈ ಕೃತಿ ಪ್ರಧಾನವಾಗಿ ಹೇಳುವುದು ವಿವಾಹಿತ 
ಹೆಣ್ಣುಮಗಳ ಕರ್ತವ್ಯಗಳನ್ನು ಕುರಿತೇ. ಗಂಡಿನ ಆಜ್ಞಾನುವರ್ತಿ 
ಯಾಗುವುದರ ಕುರಿತೇ. ಗಂಡನು ಹೆತ್ತವರಿಗಿಂತ ಮಿಗಿಲಾದವನು. 
ಆತನ ಆಜ್ಞೆಗೆ ಎದುರಾಡದೆ, ಕೊಬ್ಬದೆ, ಕೂಗದೆ ತಲೆಬಾಗಿ 
ನಡೆದುಕೊಳ್ಳಬೇಕು. ಅತ್ತೆ-ಮಾವರ ಪಾದಸೇವೆ ಮಾಡಬೇಕು. 

ಸೊಸೆಯಾದವಳು ತನ್ನ “ಅತ್ತಿಗೆ- ನಾದಿನಿಯರೊಂದಿಗೆ ಮನಸ್ಸನ್ನು 
Ne 30 ಕೊರಿದಿಗೂ ಹೊಂದಿಕೊಂಡು 2 


ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾದರೂ ವಯಸಿಗೆ ಬಂದಾಗ ಅವನನ್ನು 


ದೃಷ್ಟಿಸಿ ನೋಡಬಾರದು. ಮನೆಗೆಲಸವನ್ನೆಲ್ಲ ಗೊಣಗದೆ ಮಾಡಬೇಕು. 
ಹೀಗೆ ಅನೇಕ ಸಲಹೆಗಳನ್ನು ನೀಡುತ್ತಾಳೆ. ಇಲ್ಲೆಲ್ಲಾ ಆಕೆ ಬೇರೆಡೆ 
ತೋರಿದ ಆರೋಗ್ಯಕರ ನಿಲುವಿಗಿಂತ ಹರದಾರಿ ದೂರ ನಿಲ್ಲುತ್ತಾಳೆ. 
ಅವಳ ಈ ಸಾಂಪ್ರದಾಯಿಕ ನಿಲುವು ಸಹಜವಾಗಿಯೇ ಇಂತಹ 
ನಿಲುವಿಗೆ ಬದ್ದವಾದ ಸಮಾಜದಲ್ಲಿ ಮಾನ್ಯತೆ ಪಡೆಯುತ್ತದೆ. ಹೊನ್ನಮ್ಮನ 
ಮನಸ್ಥಿತಿಯನ್ನು ಇಂದು ಬೇರೆ ಬೇರೆ ದೃಷ್ಟಿಗಳಿಂದ ವಿವೇಚಿಸಲು 
ಸಾಧ್ಯವಿದೆ. ಪುರುಷನ ಯಾಜಮಾನ್ಯ ನೆಲೆಗಳು ಚಿ೦ತನಾ ಕ್ರಮದೊಳಗೆ 


ಅವಳನ್ನು 


ಸೇರಿಕೊಂಡು ಆಳಲು ತೊಡಗುತ್ತವೆ. ಇದನ್ನು ಒಪ್ಪಿಕೊಳ್ಳುವ ಹೆಣ್ಣು 
ತನಗರಿವಿಲ್ಲದಂತೆಯೇ ತನ್ನ ಶೋಷಣೆಗೆ ತಾನೇ ಒಪ್ಪಿಗೆ ನೀಡುತ್ತಾಳೆ 
ಎನ್ನುವುದನ್ನು ಗಮನಿಸಬಹುದು. ಗ್ರಾಂಶಿಯ* ಚಿಂತನೆಗಳಿಂದ ಈ 
ಕೃತಿಯನ್ನು ಅಧ್ಯಯನ ಮಾಡಿದಲ್ಲಿ ಅದು ಬೇರೆಯೇ ನೋಟಗಳನ್ನು 
ತೆರೆದಿಡಬಲ್ಲುದು. ಪ್ರಸ್ತುತ ಸಂಶೋಧನೆಯಲ್ಲಿ ಹೊನ್ನಮ್ಮ ಯಾಕೆ 
ಹೀಗೆ ಮಾತನಾಡಿದ್ದಾಳೆ ಎಂಬುದಕ್ಕಿಂತ ಏನನ್ನು ಹೇಳಿದ್ದಾಳೆ ಎಂಬುದರ 
ಕಡೆಗೆ ಮಾತ್ರ ಗಮನಹರಿಸಲಾಗಿದೆ. ಹೀಗಾಗಿಯೇ ಸಂಶೋಧಕಿಯು, 
“ಸಮಾನತೆ' ಎಂಬ ಪದ ಮೋಹಕ. ಆದರೆ ಅದರ ಪರಿಣಾಮ 
ಮಾತ್ರ ಅಪಾಯಕಾರಿ ಎ೦ಬ ನಂಬಿಕೆ ಹೊನ್ನಮ್ಮನದು ಎಂಬ ಸರಳ 
ತೀರ್ಮಾನಕ್ಕೆ ಬರುತ್ತಾರೆ. 


ಹೀಗೆ ಕಾವ್ಯವಸ್ತುವನ್ನು ದೀರ್ಫವಾಗಿ ವಿವೇಚಿಸುವ ಈ 
ಅಧ್ಯಾಯದ ಕೊನೆಯಲ್ಲಿ ಈ ಕಾವ್ಯದಲ್ಲಿ ಬಳಕೆಯಾದ ಛಂದಸ್ಸು, 
ರಸ, ವರ್ಣನೆಗಳು ಇತ್ಯಾದಿಗಳ ವಿವರವನ್ನೂ ನೀಡಲಾಗಿದೆ. 
ಹದಿಬದೆಯ ಧರ್ಮವು ಸಾಂಗತ್ಯ ಕಾವ್ಯವಾಗಿದ್ದು, ಯಾವುದೇ ನಿಶ್ಚಿತ 
ಕಥೆಯನ್ನು ಹೊಂದಿಲ್ಲ. ನೀತಿ-ಉಪದೇಶಕ್ಕೆ ಹೆಚ್ಚಿನ ಮಹತ್ವ ನೀಡಿದ 
ಒಂದು ವಿಶಿಷ್ಟ ಕಾವ್ಯವೂ ಹೌದು. ಹಾಗೆಯೇ ಆಕೆ ಇನ್ನೂ ಕೆಲವು 
ಸಂಪ್ರದಾಯಗಳನ್ನು ಮುರಿದಿದ್ದಾ ಳೆ. ಹಿಂದಿನವರಂತೆ ಅಗತ್ಯ ಇದ್ದರೂ/ 
ಇಲ್ಲದಿದ್ದರೂ ಹದಿನೆಂಟು ವರ್ಣನೆಗಳನ್ನು ಮಾಡಬೇಕೆಂಬ ಕಟ್ಟಿಗೆ 
ಆಕೆ ಒಳಗಾಗಿಲ್ಲ. ಅನಗತ್ಯವಾಗಿ ಹದಿನೆಂಟು ವರ್ಣನೆ ಮಾಡುವ 
ಬವಣೆ ಬೇಕಾಗಿಲ್ಲ ಎಂದು ನೇರವಾಗಿ ಹೇಳಿಕೊಂಡಿದ್ದಾಳೆ. ಎಲ್ಲೆಲ್ಲಿ 
ಬೇಕೋ ಅಲ್ಲಲ್ಲಿ ಸೂಕ್ತ ವರ್ಣನೆಗಳನ್ನು ರೂಪಕ, ಉಪಮೆ, 
ಅಲಂಕಾರಗಳನ್ನು, ನುಡಿಗಟ್ಟುಗಳನ್ನು, ಗಾದೆ ಮಾತುಗಳನ್ನು ಬಳಸಿ 
ಕೊಳ್ಳುತ್ತಾಳೆ. ಸಂಸ್ಕೃತಕ್ಕಿಂತ ಹೆಚ್ಚಾಗಿ ಸರಳ ಕನ್ನಡವನ್ನು 
ಉಪಯೋಗಿಸುತ್ತಾಳೆ. ಭಕ್ತಿ ಮತ್ತು ಶೃಂಗಾರ ರಸಗಳನ್ನು ಪ್ರಧಾನವಾಗಿ 
ಅಭಿವ್ಯಕ್ತಿಸಿದ್ದಾಳೆ. ಆದಿ ಪ್ರಾಸವನ್ನು ಬಿಡದೆ ಬಳಸಿ, ಮಧ್ಯ ಮತ್ತು 
ಅಂತ್ಯ ಪ್ರಾಸಗಳನ್ನು ಹದವಾಗಿ ಬಳಸಿಕೊಳ್ಳುತ್ತಾಳೆ. ಈ ಕುರಿತು 
ಉದಾಹರಣೆಗಳೊಂದಿಗೆ ವಿವರವಾಗಿ ಸಂಶೋಧಕೆ ಮಾಹಿತಿ ನೀಡಿದ್ದಾರೆ. 


ಐದನೆಯ ಅಧ್ಯಾಯ “ಹದಿಬದೆಯ ಧರ್ಮ: ಸಂಸ್ಕೃತಿಯ ಆಕರ' 
ಎ೦ಬ ಶೀರ್ಷಿಕೆಯಡಿಯಲ್ಲಿದೆ. ಹದಿಬದೆಯ ಧರ್ಮದಲ್ಲಿ ವ್ಯಕ್ತವಾಗಿರುವ 
ನಂಬಿಕೆಗಳನ್ನು ಆಧರಿಸಿಕೊಂಡು ಈ ಅಧ್ಯಾಯವನ್ನು Basins: 
ಪತಿಭಕ್ತಿ, ಪತಿವ್ರತೆಯ ಮಹಿಮೆ, ಪತಿಯೊಡನೆ ಸತಿ ನಡೆದುಕೊಳ್ಳುತ್ತಿದ್ದ 
ರೀತಿ, ಪತಿ ಸತಿಯೊಂದಿಗೆ ವರ್ತಿಸುತ್ತಿದ್ದ ರೀತಿ, ಸ್ತ್ರೀ ಸಂಸ ತಿಗೆ 
ಸಂಬಂಧಿಸಿದ ಅಂಶಗಳು - ಮೊದಲಾದವನ್ನು ಇಲ್ಲಿ ಗಮನಿಸಲಾಗಿದೆ. 
ಈಗಾಗಲೇ ಗಮನಿಸಿರುವಂತೆ ಇಂತಹ ವಿಚಾರಗಳಲ್ಲಿ ಹೊನ ಮನದು 
ಸಾಂಪ್ರದಾಯಿಕ ನಿಲುವು. “ಹೊನ್ನಮ್ಮ ತನ್ನ ಕಾವ್ಯದಲ್ಲಿ ಹೇಳಿದುದು 
ಪರಂಪರಾಗತ ಸಂಸ್ಕೃತಿಯನ್ನು - ತನ್ನ ಕಾಲದ ಸಮಾಜದಲ್ಲಿದ್ದ 
ಸಹಜವಾದ ಸಂಗತಿಗಳನ್ನಾಧರಿಸಿದ ಸ ಸಂಸ್ಕೃತಿಯನ್ನು. ಅದರಲ್ಲಿಯೂ 
ಹೊನ್ನಮ್ಮನ ದೃಷ್ಟಿ ಕೇಂದ್ರೀಕೃ ತವಾದುದು ಸಾಧ್ವಿ ಸತಿಯ ಜೀವನದ 
ಮೇಲೆ. ಅದರಿಂದ ಅವಳ ವಿಚಾರಗಳೆಲ್ಲ ಸತಿಯ ನಡೆ-ನುಡಿ, ಆಚಾರ- 
ಎಚಾರ, ಜೀವನ ವಿಧಾನವನ್ನು ಅನುಸರಿಸಿ ಹರಿಯುತ್ತವೆ.” ಎಂದು 
ಲೇಖಕಿ ಅಭಿಪ್ರಾಯ ಪಡುತ್ತಾರೆ. 

ಆರನೆಯ ಅಧ್ಯಾಯವು ಹೊನ್ನಮ್ಮನ ಕಾವ್ಯ ವಸ್ತುವಿನ 
ಪ್ರಸ್ತುತತೆಯನ್ನು “ಹದಿಬದೆಯ ಧರ್ಮ: ಅಂದು-ಇಂದು” ಎಂಬ 
ತಲೆಬರಹದಲ್ಲಿ ವಿಮರ್ಶೆಗೆ ಒಳಪಡಿಸಿದೆ. ಈ ಕಾವ್ಯದಲ್ಲಿ ವಿವೇಚನೆಗೆ 
ಒಳಪಟ್ಟ ಎಷ್ಟೋ ವಿಚಾರಗಳು ಇಂದಿನ ಕಾಲಕ್ಕೆ ಪ್ರಸ್ತುತವೆನಿಸುವುದಿಲ್ಲ. 


* MOS ಇಟಲಿಯ ಲೇಖಕ, ರಾಜಕಾರಣಿ, ರಾಜಕೀಯ ಸಿದ್ಧಾಂತಕಾರ, ಭಾಷಾಶಾಸ್ತ್ರಜ್ಞ ಮತ್ತು ತತ್ತ RR, ಸಾಂಸ್ಕೃತಿಕ ಯಾಜಮಾನ್ಯದ ಬಗ್ಗೆ 


ಪ್ರಖರವಾದ ಸ್ವೋಪಜ್ಞ ಚಿ೦ತನೆಗೆ ಖ್ಯತನಾದವನು. 


EE] ನನ್ನ ಮಾನನ 


"ಒಂದು ಕಾಲಲ್ಲಿ ಒದ್ದರೆ ಆತನ ಇನ್ನೊಂದು ಕಾಲಿಗೆ ಬಿದ್ದು ಅವನ 
ಕ್ಷಮೆ ಕೇಳಬೇಕು' ಎಂಬ ಅಭಿಮಾನ ರಹಿತ ಅವಮಾನದ ಸ್ಥಿತಿಯನ್ನು 
ಯಾರೂ ಒಪ್ಪಲು ಸಾಧ್ಯವಿಲ್ಲ. ಇಂತಹ ಅನೇಕ ವಿಚಾರಗಳು = 
ಕಾವ್ಯದಲ್ಲಿ ಬರುತ್ತವೆ. ಇವುಗಳನ್ನೆಲ್ಲಾ ಕೂಲಂಕಷವಾಗಿ ಚರ್ಚಿಸುವ 
ಲೇಖಕಿ 'ಅದರ ತಿಪಸುತತೆಯನ್ನೂ ಒಪ್ಪಿಕೊಳ್ಳುತ್ತಾರೆ. 


ಹಾಗೆಯೇ ಹೊನ್ನಮ್ಮ ಎತ್ತುವ ಕೆಲವು ಮುಖ್ಯ ಪ್ರಶ್ನೆಗಳು 
ಇಂದಿಗೂ ಪ್ರಸ್ತುತವಾಗಿರುವುದನ್ನೂ ಪ್ರಸ್ತಾಪಿಸುತ್ತಾರೆ. ಮುಖ್ಯವಾಗಿ 
ಗಂಡು-ಹೆಣ್ಣು ಎಂಬ ಭೇದ ಮಾಡಬಾರದು ಎಂದು ಹೇಳುವ 
ಕುವರನಾದರೆ "ಗುಣವೇನು? ಕುವರಿಯಾದರೆ ಕುಂದೇನು? ಮೊದಲಾದ 
ಆಕೆಯ ಮಾತುಗಳು ಇಂದಿಗೂ ಪಸ್ತುತವಾಗಿರುವುದನ್ನು ಗುರುತಿಸುತ್ತಾರೆ. 


ನಂತರದ ಅಧ್ಯಾ ಯದಲ್ಲಿ ಕನ್ನಡ ಕವಯಿತ್ರಿಯರಲ್ಲಿ ಹೊನ್ನಮ್ಮನ 
ಸ್ಲಾನ ನಿರ್ದೇಶನ ಮಾಡುತ್ತಾರೆ. ಕನ್ನ ಡದ ಬೆರಳೆಣಿಕೆಯ ಕವಯಿತ್ರಿ 
ಯರಲ್ಲಿ ಆಕೆ ಮೊದಲ ಮೂರು- -ನಾಲ್ಕು ಸ ಸ್ಥಾನಗಳೊಳಗೇ ನಿಲ್ಲುವ 
ಯೋಗ್ಯತೆ ಪಡೆದಿದ್ದಾಳೆ ಎಂಬುದು ಸಂಶೋಧಕಿಯ ನಿಲುವು. 


ಒಟ್ಟಾರೆಯಾಗಿ ಈ ಸಂಶೋಧನಾ ಕೃತಿಯು ಕೃತಿಕೇ೦ದ್ರಿತ ಓದನ್ನೇ 
ಪಧಾನವಾಗಿಸಿಕೊಂಡಿದೆ. ಕೃತಿಯನ್ನು ಅರ್ಥೈಸಿಕೊಳ್ಳಲು, ಪಟಗಳು 
ಕನ್ನಡದ ಕೃತಿಗಳೊಂದಿಗೆ, ಸಂಸ್ಕ ಸತ ಮತ್ತು ಇಂಗ್ಲಿಷ್‌ ಆಕರಗಳನ್ನು 
en ಬಳಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಹಲವು ಮಾಹಿತಿಗಳನ್ನು, 
ಈ ಗ್ರಂಥ ನೀಡುತ್ತದೆ. "ಆದರೆ, ಇಂಗ್ಲಿಷ್‌ ಮೂಲದ ಚಿಂತನೆಗಳನ್ನು. 


ಹದಿಬದೆಯ ಧರ್ಮ ಕೃತಿಯೊಂದಿಗೆ ಬೆಸೆದು ಓದುವ ಕ್ರಮ ಇಲ್ಲಿ 


ಕಂಡು ಬರುವುದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಆಧುನಿಕ ಸಿದ್ಧಾಂತ 
ಚಿ೦ತನೆಗಳ ಮೂಲಕ ಪ್ರಾಚೀನ ಕೃತಿಗಳನ್ನು ಅಧ್ಯಯನ ಮಾಡಬಾರದು 
ಎ೦ಬ ನಂಬಿಕೆಗೆ ಸಂಶೋಧಕಿ ಒಳಪಟ್ಟಿರುವುದೇ ಆಗಿದೆ. ಇಷ್ಟಾಗಿಯೂ 
ಇಂದಿನ ಸಮಾಜವಾದಿ, 
ಸಂಶೋಧಕಿ ಮಾಡುತ್ತಾರೆ. ಈ ಕುರಿತಾದ ಗೊಂದಲ ನೀಗಿಕೊಳ್ಳಲು 
ಸಾಧ್ಯವಾಗಿದ್ದರೆ ಈ ಸಂಶೋಧನೆಯು ಇನ್ನಷ್ಟು ಮಹತ್ವ ಪಡೆದು 
ಕೊಳ್ಳುತಿತು. 


೪೨0 _ 

ಸಂಶೋಧನೆಗೆ ಲೇಖಕಿ ಬಳಸಿಕೊಂಡಿರುವ ಭಾ 
ಸ್ಪಷ್ಟವಾಗಿದೆ. ಸರಳ ಶೈಲಿಯು ಓದುಗರನ್ನು ನೇರವಾಗಿ ತಲುಪಲು 
ಶಕ್ತವಾಗಿದೆ. ಸಂಶೋಧಕರು ಅಲ್ಲಲ್ಲಿ ತಮ್ಮದೇ ಆದ ವಿಮರ್ಶೆಯ 
ಒಳನೋಟಗಳನ್ನು ನೀಡುತ್ತಾರೆ. ಆದರೆ, ಹೀಗೆ ನೀಡುವಾಗ 


ಸಮತಾವಾದಿ ಸಿದ್ಧಾಂತಗಳ ಉಲ್ಲೇಖವನ್ನು 


ಷೆ ಸರಳವಾಗಿದ್ದು 


ಹೊನ್ನಮನನ್ನು ಮತ್ತು ಕೃತಿಯನ್ನು ಸಮರ್ಥಿಸುವುದರ ಕಡೆಗೇ ಅವರ 
ಗಮನ ಹೆಚ್ಚಾಗಿರುವುದು ಕಾಣುತ್ತದೆ. ಕೃತಿಯ ಪ್ರಸ್ತುತತೆಯನ್ನು 
ವಿವೇಚಿಸುವ ಸಂದರ್ಭದಲ್ಲಿ ಮಾತ್ರ ಕೃತಿಯ ಮಿತಿಯನ್ನು ಕುರಿತು 
ವಸ್ತುನಿಷ್ಠವಾಗಿ ಚರ್ಚಿಸಿದ್ದಾರೆ. 


ಕನ್ನಡ ಸಾಹಿತ್ಯ ಚರಿತ್ರೆಯು ಮಹಿಳೆಯರ ಕೃತಿಗಳನ್ನು ನಿರ್ಲಕ್ಷಿಸುತ್ತಾ 
ಬಂದ ಇತಿಹಾಸ ನಮ್ಮ ಕಣುಂದಿದೆ. ಈ ಹಿನ್ನೆ ತೆಯಲ್ಲಿ ಸಕದ 
ಹೊನ್ನಮ್ಮನ ಕೃತಿಯನ್ನು ಸಂಪೂರ್ಣ ಅಧ್ಯಯನಕ್ಕೆ ಒಳಪಡಿಸಿರುವುದು 
ಸುತ್ತರ್ಹ sone. ಅರಿತ ಅಧ್ಯ ಯನವು ಹೆಣ್ಣುಮಕ್ಕಳ ಬರಹಕ್ಕೆ 
one ತೊಂದರೆಗಳನ್ನೂ A ಸಾಧ್ಯ ತೆಗಳನ್ನೂ Section ಸಹಕಾರಿ. 
ಹೊನ್ನಮ್ಮನ ಹದಿಬದೆಯ ಧರ್ಮ ಕಾವ್ಯದ ಸ್ವರೂಪವನ್ನು ನಿರ್ಧರಿಸುವ 
ಬಾಹ್ಯ. ಮತ್ತು ಆಂತರಿಕ ಸಂಗತಿಗಳನ್ನು ಕರಿಯಲು ‘yet ಇಂತಹ 
ಅಧ್ಯಯನಗಳು ನೆರವಾಗಬಲ್ಲುದು. 


ಈ ಅಧ್ಯಯನವು ಇನ್ನೊಂದು ಅಧ್ಯಯನಕ್ಕೆ ಪೆ ಪ್ರೇರಣೆಯಾಗುವುದೂ 
ಸಾಧ್ಯ. ಈ ಅಧ್ಯ ಯನವು ವಿವರಣಾತ್ಮಕ ಅಧ್ಯಯನವಾಗಿದೆ. ಇದನ್ನೇ 
ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಬಳಸಿಕೊಳ್ಳಲು ಅವಕಾಶವಿದೆ. ಹೆಣ್ಣಿಗ 
ಹೇಗೆ ಮನೆಯೊಳಗಿನ ಜಗತ್ತನ್ನೇ ನಿರ್ಬಂಧಿಸಲಾಯಿತು, ಹೇಗೆ ಆ 
ಮನೆಯೊಳಗಿನ ಜಗತ್ತೇ 88, "ಜಗತ್ತೆಂದು ಆಕೆಯೇ ಒಪ್ಪಿಕೊಂಡು 
ಬಿಡುವಂತೆ ಮಾಡಲಾಯಿತು. ಮತ್ತು. ಮುಂದೆ ಈ ಮನೆಯೊಳಗಿನ 
ಅನುಭವ ಲೋಕವನ್ನು ಒಂದು ಸಾಮಾನ್ಯ ಅನುಭವ ಎಂದು ಹೇಗೆ 
ಅಮಾನ್ಯ ಗೊಳಿಸಲಾಯಿತು ಎಂಬುದನ್ನೂ ಈ ಅನುಭವದ ಕಿರು 
ವ್ಯಾಪ್ತಿಯೊಳಗೆ ಅವಳಾದರೂ ಹೇಗೆ ತತ್ವಜ್ವರೋ, ಪಂಡಿತೆಯೋ, 
anes ಸಾಧ್ಯವಾಗದೆ ಹೋಯಿತು ಮತ್ತು ಇದರಿಂದಾಗಿಯೇ ಇವಳು 
ರಚಿಸುವ ಸಾಹಿತ್ಯ ಪುರುಷ ಸಾಹಿತ್ಯವನ್ನು ಸರಿಗಟ್ಟಲಾಗದು ಎಂದು 
ದೂಷಿಸಲಾಗುತ್ತದೆ ಎಂಬುದನ್ನು 'ಹೊನ್ನಮನ “ಸಂದರ್ಭದಲ್ಲೂ 
ಅಧ್ಯಯನ ಮಾಡಲು agama ಗಂಡಿನ ಅನುಭವ "ವೀರಕಾವ್ಯ'ದ 
ಮನ್ನಣೆ ಪಡೆಯುತ್ತದೆ. ಅದೇ ಹೊನ್ನಮ್ಮ ತನ್ನ ಸೀಮಿತ ಅನುಭವದಲ್ಲಿ 
ಕಾವ್ಯ ಬರೆಯಬೇಕಾದಾಗ, Bop. ತಚ್ಚ ತಲೆದೂಗಬಹುದಾದ 
ವಸ್ತುವನ್ನೇ ಆರಿಸಿಕೊಳ್ಳುತ್ತಾಳೆ. ಇಂತಹ ಒತ್ತಡಗಳೂ ಮಹಿಳೆಯ 
ಕಾವ್ಯ ಸ್ವರೂಪವನ್ನು ನಿರ್ಧರಿಸುತ್ತವೆ ಎಂಬುದನ್ನು ಅಧ್ಯಯನ 
ಜಾ came ಇದೆ. ಹೀಗೆ ಈ ನ. ಪ್ರಬಂಧವು 
ಮೊದಲ ಹೆಜ್ಜೆ ಇಟ್ಟಿದೆ. ಹಾಗೆಯೇ, ಅದನ್ನು ವಿಸ್ತರಿಸುವ ಅವಕಾಶವನ್ನು 


ಮುಂದೆ ಅಧ್ಯಯನ ಮಾಡುವವರಿಗೆ ತೆರೆದಿಟ್ಟಿದೆ. 4 


ಮಹಿಳೆಯರು ಎದುರಿಸುವ ಸಮಸ್ಯೆ ಗಳನ್ನು hac: eee ಮಹಿಳೆಯರು ಕುಟುಂಬ ಜವಾಬ್ದಾರಿ ಹಾಗೂ ಹೊಣೆಗಾರಿಕೆಯನ್ನು, 
| ಹೊರಬೇಕಾಗುತ್ತದೆ. ಇವುಗಳನ್ನು ಸದಾ Les ಸಿಕೊಳ್ಳಲೇಬೇಕಾಗುತ್ತದೆ. ಮನೆಗೆ ಅತಿಥಿಗಳು ಬಂದಾಗ ಆತಿಥ್ಯವನ್ನು ನೀಡಲೇಬೇಕಾಗುತ್ತದೆ. 
ಆದರೆ ಪುರುಷ ಲೇಖಕನಾದರೆ, ಆತ ಬರೆಯುತ್ತಿರುತ್ತಾನೆ. ಅತನಿಗೆ ತೊಂದರೆ ಕೊಡಬೇಡಿ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಆದರೆ 
ಮಹಿಳೆಯರ ಬಗ್ಗೆ ಈ ಧೋರಣೆ ಇರುವುದಿಲ್ಲ. ಅತಿಥಿಗಳನ್ನು ಒಂದು ನಿರ್ದಿಷ್ಟ ಸ ಸಮಯದಲ್ಲಿ ಮನೆಗೆ ಹರ ಹೇಳಲು ಸಾಧ್ಯವಿಲ್ಲ. ಸದ್ಯ 
ಅವರ ಮನೆಗೆಹೋಗುವುದೇ ಬೇಡ ಎಂದು ಭಾವಿಸುತ್ತಾರೆ. ಆದೇ ರೀತಿಯಲ್ಲಿ ಇಂದು ನಾನು "ಅಡಿಗೆ ಮಾಡುವುದಿಲ್ಲ. ದಿನವೆಲ್ಲಾ ಬರೆಯುತ್ತೇನೆ 
| ಎಂದು ಹೇಳಲು ಸಾಧ್ಯವಲ್ಲ. ಇಂತಹ ಸಂದರ್ಭದಲ್ಲಿ ಬರೆಯಲೂ ಸ ಸಾಧ್ಯವಾಗುವುದಿಲ್ಲ. ನನ್ನ ಬರವಣಿಗೆಗೆ ಸಂಬಂಧಪಟ್ಟ ಸ ಸಭೆ, ಸಮಾರಂಭಗಳಗೂ 
| ಹೋಗಬೇಕೆಂದರೆ ಮನೆಯ ಎಲ್ಲಾ ಜವಾಬ್ದಾರಿಗಳು ನಿರ್ವಹಿಸಿ ಹೋಗಬೇಕಾಗುತ್ತದೆ. ಹಾಗಾಗಿ ನಾನು ಹೊರಗೆ ಹೋಗುವುದು ತುಂಬಾ 
ಕಡಿಮೆ. ಕುಟುಂಬಕ್ಕೆ ಸಂಬಂಧಪಟ್ಟ ವಿವಾಹ, ಸಾವು ಮುಂತಾದವುಗಳಿಗೆ ಮಾತ್ರ ಹೋಗುತ್ತೇನೆ. ಹಾಗಾಗಿ ನನಗಾಗಿ ಸಿಗುವ ಸಮಯ ತುಂಬಾ 
| ಕಡಿಮೆ. ನನಗಾಗಿ ಗುವ ಕಡಿಮೆ ಸಮಯವನ್ನು ನಾನು ಬರವಣೆಗೆಗಾಗಿ ಮೀಸಲಿಡುತ್ತೇನೆ. ಹೀಗಾಗಿ ಇವು. FOR, ನಾನೇ ಹಾಕಿಕೊಂಡ 


ಮಿತಿಗಳು. 


e -ಬಿ.ಎಮ್‌. ಜುಹಾರಾ 
ಮಲೆಯಾಳಂ ಲೇಖಕಿ 
ಸಂದರ್ಶನವೊಂದರಲ್ಲಿ, ಜಸ್ಟ್‌ ಬಿಟ್ಟೀನ್‌ ಅಜ್‌' ಪುಸ್ತಕದಿಂದ 


ಎವಾಹಕ್ಕೆ ಮೊದಲು ಹೆಚ್‌.ಐ.ವಿ. 
ಪರೀಕ್ಷೆ ಕಡ್ಡಾಯಗೊಳಿಸಿ 


ಹ ಕವನ 


ನಮ್ಮ ಕುಟುಂಬದಲ್ಲಿ ಹೆಣ್ಣುಮಕ್ಕಳನ್ನು ಬೆಳೆಸುವ ವಿಧಾನವೇ ಬೇರೆ. ಹೆಣ್ಣುಮಕ್ಕಳಿಗೆ 
ಎದ್ಕೆ "ಕಲಿಸಿದರೂ, "ಆಕೆ ಮದುವೆಯಾಗಿ ಬೇರೆಯವರ ಮನೆಗೆ See 
ವಿವಾಹವಾಗುವುದೇ ಜೀವನದ ಪ್ರಮುಖ ಉದ್ದೇಶ ಎಂಬ ಧೋರಣೆಯನ್ನು 
ಚಿಕ್ಕಂದಿನಿಂದಲೇ ಆಕೆಯ ತಲೆಯಲ್ಲಿ. ತುಂಬುತ್ತಾರೆ, “ಅಕೆಯ ಮದುವೆ ಮಾಡಿ ಕಳಿಸಿ 
ತಮ್ಮ ಜವಾಬ್ದಾರಿಯನ್ನು ಕಳಚಿಕೊಳ್ಳುವ ಆತುರದಲ್ಲಿ ತಂದೆ- ತಾಯಿಯರಿರುತ್ತಾರೆ. ಈ 
ಆತುರದಲ್ಲಿ ಕೆಲವೊಮ್ಮೆ ಗಂಡಿನ ಪೂರ್ವಾಪರಗಳನ್ನು ಸರಿಯಾಗಿ ವಿಚಾರಿಸದೇ ಹೆಣ್ಣುಮಕ್ಕಳ 
ಮದುವೆ 'ಮಾಡಿ ಅವರ ಬದುಕನ್ನು ನರಕ ae ನಿದರ್ಶನಗಳು ನಮ್ಮ ಮುಂದಿದೆ. 


ಮೊನ್ನೆ ಕೆಲಸದ ನಿಮಿತ್ತ ಆಸ್ಪ REN ಹೋಗಿದ್ದೆ. ಅದೇ ಆಸ ಸ್ಪತ್ರೆಯಲ್ಲಿ ನನ್ನ 
ಪರಿಚಿತರೊಬ್ಬರು ಲ್ಯಾಬ್‌ ಟೆಕಿ RO = ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ಜೇಟಯಾದ 
ಸಂದರ್ಭದಲ್ಲಿ ಒಬ್ಬ ವ್ಯಕ್ತ HIV ಪರೀಕ್ಷೆಗೆಂದು ಅವರ ಬಳಿ "ಬಂದಿದ್ದರು. "ಪರೀಕ್ಷೆಯಾದ 
ನಂತರ ಆ ವ್ಯಕ್ತಿಗೆ “HIV ಸೋಂಕು ಇರುವುದು ದೃಢಪಟ್ಟಿತ್ತು. ತಲೆ ತಗ್ಗಿಸಿದ “ವ್ಯಕ್ತಿಯ 
ಕಣ್ಣಲ್ಲಿ ನೀರು "ಹರಿಯುತ್ತಿತ್ತು ಇದನ್ನೆಲ್ಲಾ ಮೂಕವಿಸಿತಳಾಗಿ `ನಾನು ನೋಡುತ್ತಿದ್ದ, ಆ 
ವ್ಯಕ್ತಿ ಸ್ವಲ್ಪ ಸಮಾಧಾನಕ್ಕೆ ಬಂದ ಸಂತರ ನಾನು ಎರಡು ಸಾಂತ್ಸನದ ಮಾತುಗಳನ್ನಾ ಔದೆ. 
ಅವನು "ನಿಧಾನವಾಗಿ "ತನ್ನ ಕಥೆಯನ್ನು ಹೇಳತೊಡಗಿದ. ಅವನ ವೃತ್ತಾಂತ ಕೇಳಿದ 
ನಾನು ದಂಗಾದೆ, ಅವನಿಗೆ" EEE ಕೇವಲ 3 ದಿನವಾಗಿತ್ತು 08 ಚೆನ್ನಾ ಗಿಲ್ಲ 
ಎಂಬ ಕಾರಣಕ್ಕೆ ಸಾಂಪ್ರಾದಾಯಕವಾದ ಮೊದಲ ರಾತ್ರಿಯನ್ನು ಮುಂದೂಡಲಾಗಿತ್ತು. 
ಅವನಿಗೆ ಏನೋ ಚರ್ಮದ ತೊಂದರೆ ಉಂಟಾಗಿ ಅದನ್ನ ಪರೀಕ್ಷಿಸಿಕೊಳ್ಳಲು ವೈದ್ಯರ 
ಬಳಿ ಬಂದಿದ್ದ. ಆಗ ಅವನಿಗೆ ಆಘಾತಕಾರಿಯಾದ HIV ಸೋಂಕಿನ ವಿಚಾರ ಅದಿ 
ಬಂದಿತು. “ಮೇಡಂ ನಾನು ನನ್ನ ಹೆಂಡತಿಯೊಡನೆ ಸಂಸಾರ ಪ್ರಾರಂಭಿಸಲೇ? ಅಥವಾ 
ಬೇಡವೆ? ಒಂದು ವೇಳೆ ನಾನು ಸು ಬೇಡವೆಂದರೆ ಅದು ಅವಳ ಜೀವನದ ಪ್ರಶ್ನೆ. 
ಜೊತೆಗೆ ಅವರ ಕುಟುಂಬದ ಕಡೆಯವರಿಂದ ನಾನು ತುಂಬಾ ಸಮ ಸೈಗಳನ್ನು 
ಎದುರಿಸಬೇಕಾಗುತ್ತದೆ” ಎಂದು ತನ್ನ ಸಮಸ್ಯೆಯನ್ನು ನನ್ನ ಎದುರಿಗೆ ಬಿಚ್ಚಿಟ್ಟ 


ನಾನು ತಕ್ಷಣ ಪ್ರತಿಕ್ರಿಯಿಸಿದೆ. ನೀವು ಒ೦ದು ಸತ್ಯವನ್ನು ಹೇಳಿದರೆ ಅವಳ ಜೀವನವನ್ನು 
ರಕ್ಷಿಸಿದಂತಾಗುತ್ತದೆ. ಆದರೆ ಸತ್ಯವನ್ನು ಮುಚ್ಚಿಟ್ಟರೆ dele ಜೀವನದ ದುರಂತಕ್ಕೂ 
ನೀವು ಹೊಣೆಗಾರರಾಗುತ್ತೀರಾ. ere ಮುಂದೆ ಹುಟ್ಟುವ ಮಗುವಿನ ಪಾಲಿಗೂ 
ನೀವೇ ಮುಳ್ಳಾಗುತ್ತೀರಾ ಎಂದು ನನ್ನ ಅನಿಸಿಕೆಯನ್ನು ನೇರವಾಗಿ ಹೇಳಿದೆ. ಇರುವ 
ವಿಷಯವನ್ನು ಅವಳ ಕಡೆಯವರಿಗೆ ನೇಕ ತಿಳಿಸಿ, nie ಸಂದರ್ಭದಲ್ಲಿ ಅವರು 
ಒಪ್ಪಿಕೊಳ್ಳುತ್ತಾರೆ. ಈ ಮದುವೆಯನ್ನು ಮುರಿಯುವುದರಿಂದ ಆ ಹುಡಿಗಿಗೆ ಹೊಸ 
ಬದುಕನ್ನು ನೀವು ನೀಡಿದಂತಾಗುತ್ತದೆಯೆಂದು ಸೇರಿಸಿದೆ. 


ಎಷ್ಟೋ ಜನ ತಂದೆ ತಾಯಂದಿರು ಬಡತನ ಅಥವಾ ಪರಿಸ್ಥಿತಿಯ ಒತ್ತಡಕ್ಕೆ 
ಒಳಗಾಗಿ ಹೇಗಾದರೂ ಮಾಡಿ ತಮ್ಮ ಹೆಣ್ಣುಮಕ್ಕಳನ್ನು ಹಸೆಮಣೆಯೇರಿಸಿ ತಮ್ಮ 
ಜವಾಬ್ದಾರಿಯನ್ನು ಕಳೆದುಕೊಳ್ಳುವ ಆತುರದಲ್ಲಿ ಎರಡನೆ ಸಂಬಂಧಕ್ಕೆ ಮೂರನೆ ಸಂಬಂಧಕ್ಕೆ 
ಮದುವೆ ಮಾಡಿಕೊಡುತಾರೆ. ಮಕ್ಕಳಿಗೆ. ಭವಿಷ್ಯ ಕೊಟ್ಟೆವು ಎಂಬ ಭ್ರಮೆಯಲ್ಲಿ 
ತಮಗರಿವಿಲ್ಲದಂತೆ ತಮ್ಮ ಮಕ್ಕಳ ಬದುಕಿಗೆ ಬೆಂಕಿ ಇಟ್ಟೆರುತ್ತಾರೆ. ಇಂತಹ ಕಾರಣದಿಂದಲೇ 
ಎಷ್ಟೋ ಮುಗ್ಧ ಹೆಣ್ಣುಮಕ್ಕಳು HIV ಸೋಂಕಿನರಿತಹ "ಮಾರಿಗೆ ಬಲಿಯಾಗಿ ತಮ್ಮ 
ಜೀವನವನ್ನು ಕತ್ತಲಲ್ಲಿ" ಕಳೆಯುತ್ತಿದ್ದಾರೆ. 


ಈಗಾಗಲೇ ಈ ಸೋಂಕು ಎಲ್ಲ ಕಡೆ ತನ್ನ ಕಬಂಧ ಬಾಹುಗಳನ್ನು ಚಾಚಿದೆ. ಈ 
ಸುಳಿಯಲ್ಲಿ ಸಿಲುಕಿದ ಹೆಣ್ಣುಮಕ್ಕಳ ಬಾಳು ಮತ್ತಷ್ಟು ಘೋರ. ತಮ್ಮ ಮಕ್ಕಳ ಭವಿಷ್ಯವನ್ನು 
ರೂಪಿಸಬೇಕಾದ ತಂದೆ ತಾಯಿಯರು ಗಂಭೀರವಾಗಿ ಯೋಚಿಸುವುದು. ಒಳಿತು. ಇದಕ್ಕೆ 
ಪೂರಕವಾಗಿ ಸರ್ಕಾರವೂ ಕೂಡ ಎಚ್ಚೆತ್ತು ಪ್ರತಿಯೊಬ್ಬ ಗಂಡು ಹಾಗೂ ಹೆಣ್ಣು ತಮ್ಮ 
ಮದುವೆಗೆ ಮುಂಚೆ HIV ಪರೀಕ್ಷೆ ಮಾಡಿಸುವುದನ್ನು ಕಡ್ಡಾಯಗೊಳಿಸಬೇಕು. a 


| ಕಡೆಗಣಿ ಸಿದ್ದು ನಿನ್ನದೇ 


ನೀನು ನಿರ್ಮಿಸಿದಂತೆ 
ನಿನ್ನದೇ ವಿಸ್ತಾರದ ಲೋಕದಲಿ 
ಏನುಂಟು ಏನಿಲ್ಲ ಟು we ee 


ಇದ್ದದ್ದು ನಿನ್ನದೆ 


ನಿನ್ನ ಪ್ರ Hu ಗೂಡೊಂದರಲ್ಲಿ 


BF com, ಸೋತು 
“ ag ಹಕ್ಕಿ ನಾನು... .. 


ಗಂಡಿಗೆ ಗಂಡೇ ಶತ್ರುವಲ್ಲವೇ? 
PDD 


ಕಡಾ. ಸಬಿತಾ ಬನ್ನಾಡಿ 


ಕತಯೊಂದರ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದ್ದ o DF O82), 
ಕೇಳಿದ ಪ್ರಶ್ನೆ ಹೀಗಿತ್ತು”ಗಂಡ ಅಕಸ್ಮಾತ್‌ ಹೊಡ್ದಾಗ ಆಕಿ ಸತ್ತಿರ್‌ಬಹುದು. 
ಅದನ್ನ ಸೂಳೆ ಅಂತ ಹೆಂಗ್‌ ಹೇಳ್ತೀರಿ? ಮನ್ಯಾಗ ಗಲಾಟಿ ಆಗುದ್‌ 
ಇದ್ದೇ "208. ಸಿಟ್‌ ಬಂದಾಗ ಹೊಡ್ಕೊ "ದು ನ್ಯಾಚುರಲ್‌ ಅಲ್ರೀ, ಹಂಗ್‌ 
ಆಗಿರ್‌ಬೌದಲ್ಲಾ?” ಎಲ್ಲಾ ರ್‌ ಕೊನೆಯಲ್ಲಿ ಈ ಪ್ರಶ್ನೆಯನ್ನು 
ಎತ್ತಿಕೊಂಡ ನಾನು ಎಲ್ಲರನ್ನು ಉದ್ದೇಶಿಸಿ ಕೇಳಿದೆ. ಹೆಂಡ್ತಿಗೆ. ae 
ಸಿಟ್ಟಿನಲ್ಲಿ ಹೊಡೆಯುವುದು “ಸಹಜ. ಹಾಗೆ ಅಕಸ್ಮಾತ್‌ ಹೊಡೆತ 
ಮಾರಣಾಂತಿಕವಾಗಿ ಆಕೆ ಸಾಯುವುದು ನಿಮಗೆ ಸಹಜ ಅನಿಸುತ್ತೆ ಅದೇ 
ಹೆಂಡತಿ ಗಂಡನನ್ನು ಕೊಂದರೆ ಅದು ಅಸಹಜ ಆಗಿ ಬಿಡುತ್ತಾ? ಎಲ್ಲರ 
ಮೌನಕ್ಕೂ, ಆ ಪ. ಕೇಳಿದ್ದ, ಮುಗ್ಧತೆಯನ್ನು ಇನ್ನೂ ಉಳಿಸಿಕೊಂಡಿದ್ದ 
ಆ ಹುಡುಗ ಸ್ವಲ್ಪ 'ಆಘಾತಕ್ಕೂ ಒಳಗಾದರು. ಹಳೆಯೊಂದೆರಿಂದ ಬಂದಿರುವೆ 
ಆ ಹುಡುಗನ" ತಲೆಯಲ್ಲಿ ES ಸಹಜತೆ/ಅಸಹಜತೆಗಳು ತೂರಿಕೊಂಡಿರುವ 
ಬಗೆ ಇದು. 

ಅದೇ ಚರ್ಚೆಯಲ್ಲಿ, ಬಹುಶಃ ಸಾವಿರದಾ ನೂರು ಬಾರಿ 
ಪುನರಾವರ್ತನೆಯಾಗಿರುವ ಅದೇ ಹಳೆಯ ಪ್ರಶೆ ಹೆಣ್ಣುಮಕ್ಕಳ ವಿಷಯ 


ಬಂದಾಗೆಲ್ಲಾ ಬರಲೇ ಬೇಕಾದ ಪ್ರಶ್ನೆ, ನಮಗಂತೂ ಅತೀ ನಿರೀಕ್ಷಿತ ಪ್ರಶ್ನೆ 
"ಹೆಣ್ಣಿಗೆ ಹೆಣ್ಣೇ ಶತ್ರುವಲ್ಲವೇ?' ಎಂಬ ಬಾಣ ಬಂದು ಎರಗಿತು. ನ 
ತನ್ನೊ ಳಗೂ “ode 'ನಂಬಿಕೆಯನು ಇಷ್ಟ ಇದ್ದೋ ಇಲ್ಲದೆಯೋ ನಂಬಿರುವ 
ಅಥವಾ ಉತ್ತರ ಗೊತ್ತಿಲ್ಲದೆಯೋ ಇರುವ ಹುಡುಗಿ, “ಹೌದು ಈ 
ಸನ್ನಿವೇಶದಲ್ಲಿ ಹೆಣ್ಣಿಗ ಹೆಣ್ಣೇ ಶತ್ರವಾಗಿರುವುದು ಕಂಡು ಬರುತ್ತದೆ' ಎಂದಳು. 
ಇ. ಅತ್ಯಂತ ಸೇಫ್‌ ಉತ್ತರ] ಈ ಚರ್ಚೆಯ ಕೊನೆಯಲ್ಲಿ ನಾನವರಿಗೆ 
ಒಂದು ಪಶ್ನೆ ಹಾಕಿದೆ: "ಗಂಡಿಗೆ ಗಂಡೇ ಶತ್ರುವಲ್ಲವೇ?' ಮತ್ತೊಮ್ಮೆ 
ತರಗತಿ ಮೌನಕ್ಕೆ ಶರಣಾದರೆ, ಹಲವರ ಅದರಲ್ಲೂ ಹೆಣ್ಣುಮಕ್ಕಳ ಕಣ್ಣಲ್ಲಿ 
ಒಂದು ಸಣ್ಣ ಮಂಚು ಕಾಣಿಸಿತು. ಇವರೆಲ್ಲರೂ ಪ್ರಥಮ ಎಂ. 4 ಯಲ್ಲಿ 
ಓದುತಿರುವ ವಿದ್ಯಾರ್ಥಿಗಳು ಎಂಬುದು ಗಮನಿಸಬೇಕಾದ ಅಂಶ. 
ಗಂಡಿಗೆ ಗಂಡೇ ಶತ್ರುವಾಗಿರುವುದು ಒಂದು ವಿಷಯವೇ ಅಲ್ಲ 
ನಮಗೆ, ಅದು ಚರ್ಚೆಗೆ ಇರುವ ಪ್ರಶ್ನೆಯೂ ಅಲ್ಲ ನಮಗೆ. ಮತ್ತು 
ಅದೊಂದು ಅತ್ಯಂತ ಸಹಜ ವಿದ್ಯಮಾನವಾಗಿ ನಮಗೆ ಕಾಣುತ್ತದೆ. 
ಮಾತ್ರವಲ್ಲ, ಇಬ್ಬರು ಪುರುಷರ ನಡುವಣ ಹೋರಾಟ ಶೌರ್ಯದ ಸಂಕೇತ! 
ಆದರೆ, ಇಬ್ಬರು ಹೆಣ್ಣುಮಕ್ಕಳ ಸಹಜ ಜಗಳ, ಅಸೂಯೆ, ಸಣ್ಣ ಪುಟ್ಟ 
ರಾಜಕಾರಣಗಳಿಗೆ ಮಾತ್ರ ಒಂದೇ ಉತ್ತರ: "ಹೆಣ್ಣಿಗೆ ಹೆಣ್ಣೇ ಶತು'- 


ಇದೊಂದು ಪದಗುಚ್ಛವನ್ನು ಯಾವ ಮಹಾನುಭಾವ ಸಿ ಸೃಷ್ಟಿಸಿದನೋ, 
ಹೆಂಗಸರ ಬಾಯಿಮುಚ್ಛಿಸಲು - ಹೆಂಗಸರು ಮಾತಾಡಲು ಪ್ರಾರಂಭಿಸಿ 
ದಂದಿನಿಂದ ಅಸ್ತವಾಗಿ "ಬಳಕೆಯಾಗಿದೆ. ಹೆಂಗಸರಿಬ್ಬರ ನಡುವೆ ಕದನಕ್ಕೆ 
ಅವರು ಹೆಂಗಸೆರಾಗಿರುವುದು ಕಾರಣವಲ್ಲ, ಅದರಾಚೆಗಿನ ಅಧಿಕಾರ. 
ಆಸ್ತಿ ಇತ್ಯಾದಿ ಗಂಡಸರಿಗೂ ಹೆಂಗಸರಿಗೂ ಸಮಾನವಾದ ಅನೇಕ 
ವಿಚಾರಗಳೂ ಇರುತ್ತವೆ. ಅದನ್ನೆಲ್ಲಾ ಗಮನಿಸದೆ, ಹೆಂಗಸರು ಹೆಂಗಸ 
ರೊಂದಿಗೆ ಜಗಳವಾಡುವುದೇ ಒಂದು ಅಪರಾಧ ಎಂಬಂತೆ ಬಿಂಬಿಸ 
ಲಾಗುತ್ತದೆ. ಇದು ಸೆಮಿನಾರುಗಳಲ್ಲಿ ವಿದ್ಯಾರ್ಥಿಗಳು ಕೇಳುವ ಬಾಲಿಷ 
ಪಶ್ನೆ ಅಂತ ಸಮಾಧಾನ ಮಾಡಿಕೊಳ್ಳುವಂತಿಲ್ಲ. ಈ ಚಾಳಿಗೆ ಹಲವರು 
ಬಲಿಯಾಗಿದ್ದಾರೆ. 

ಕೆಲವು ವರ್ಷಗಳ ಹಿಂದೆ ಕುವೆಂಪು ವಿ.ವಿ.ಯಲ್ಲಿ ದಲಿತ ಮಹಿಳೆಯ 
ಕುರಿತು ಪ್ರಬಂಧ ಮಂಡನೆ ನಡೆಯಿತು. ಮಂಡನೆ ಮುಗಿಯುವುದನ್ನೇ 
ಕಾದು ಕುಳಿತಿದ್ದ ಕೆಲವು ವಿಶ್ವವಿದ್ಯಾನಿಲಯದ ಪುರುಷ ಪ್ರಾಧ್ಯಾಪಕರು 
ಪ್ರಶ್ನೆಗಳ ದಾಳಿ ಶುರುಮಾಡಿದರು. ವೇದಿಕೆಯಲ್ಲಿದ್ದವರೆಲ್ಲಾ ಮಹಿಳೆಯರೇ. 
ಈ “ಪುರುಷರಲ್ಲಿ ದಲಿತ, ಅಲ್ಪಸಂಖ್ಯಾತ ಓನ್ನೆಲೆಯಿಂದ ಬಂದವರೂ 
ಇದ್ದರು. ಯಾರೋ ಒಬ್ಬರು a. ದಾರಾಪಾಹಿಯೊಂದರ ಎರಡು 
Ae "ಪಾತ್ರಗಳನ್ನು ಉದಾಹರಿಸಿ, ಸುಂದರ ಇಂಗ್ಲೀಷಿನಲ್ಲಿ ಕೇಳಿದ ಪ್ರಶ್ನೆಯ 
ಸಾರಾಂಶ ಇದೇ “ಹೆಣ್ಣಿಗೆ ಹೆಣ್ಣೇ ಶತ್ರುವಲ್ಲವೇ? ಎಂಬುದೇ ಇನ್ನೊ ಬ್ಬರಂತೂ 
ದೊಡ್ಡದನಿಯಲ್ಲಿ, ಅಸಹನೆಯಲ್ಲಿ % Ae ವಾದ ಯಾಕ್ರೀ ಬೇಕು? ಮಾನವತಾ 
ವಾದ. Runden? ಎಂದು  ಹಕೆಹಾಯ್ದರು. ಅದೇ ಹೊತ್ತಿಗೆ ಇಂಗ್ಲಿಷ್‌ 
ಎಂ.ಎ. ವಿದ್ಯಾರ್ಥಿನಿಯೊಬ್ಬಳು ತನ್ನೂ ರಿನ ಘಟನೆಯೊಂದನ್ನು ಹೇಳಿ, 
ಇಲ್ಲಿ ಮಾನವಕಾವಾದ ಇದ್ದರೆ ಸಾಕಲ್ಲ. "Amon ಅವಶ್ಯ ಕತೆ ಇದೆಯೇ 
ಎಂದು ಕೇಳಿದಳು. ದಲಿತರೇ ದಲಿತ ಮಹಿಳೆಯ ಪ್ರಶ್ನೆ ಬೆಂದಾಗ ಹೀಗೆ 
ವರ್ತಿಸುವುದು, ಅದೂ ಉನ್ನತ ಶಿಕ್ಷಣ ಪಡೆದವರು; ಆಘಾತಕಾರಿ. 
ಮಾನವತಾವಾದ ಅಸಿತ್ತದಲ್ಲಿದ್ದಿದ್ದೇ ಆದರೆ, ದಲಿತರು ಹೋರಾಟ ಮಾಡ 
ಬೇಕಾದ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಹಾಗೆಯೇ ಸ್ತ್ರೀಯರೂ ಎಂಬ 
ಕಾಮನ್‌ಸೆನ್ಸ್‌ ಕೂಡ ನಮ್ಮಲ್ಲಿ "ಇಲ್ಲದಿರುವುದಕ್ಕೆ in ಪಡದೆ ಬೇರೆ 
ಗತ್ಯಂತರವಿಲ್ಲ. ಸ್ತ್ರೀವಾದವೂ ಒಂದು ಸಹಜ “80h. ಇದಕ್ಕೆ ನಾವು 
ಕಿವಿಗೊಡಬೇಕು DOW ಮಾನವೀಯ ಅಂಶದ ಪರಿವೆಯೇ ಇಲ್ಲದವರು 
ಮಾನವತಾವಾದದ ಮಾತಾಡುವುದು ನಮ್ಮ ನಡುವಿನ ವ್ಯಂಗ್ಯ. 

ಇತ್ತೀಚೆಗೆ, ಕರ್ನಾಟಕದಲ್ಲಿ ನಡೆದ ರಾಜಕೀಯ ಏರುಪೇರುಗಳ 
ಸಂದರ್ಭದಲ್ಲಿ ಸಚಿವೆಯ ಕುರಿತು ಸಂಸದೆ ನೀಡಿದ ಪ್ರತಿಕ್ರಿಯೆಯನ್ನು 
ಟಿ.ವಿ.ಯಲ್ಲಿ "ಪದೇ ಪದೇ ಬಿತ್ತರಿಸಲಾಯಿತು. ಹೀಗೆ 'ಬಿತ್ತಂಸುವುದರ 
ಹಿಂದಿದ್ದ ಮನಸಿ ಸತಿಯೂ ಹೆಣ್ಣಿಗೆ ಹೆಣ್ಣೇ ಶತ್ರು ಎಂಬುದನ್ನು ಪ್ರೂವ್‌ 
ಮಾಡುವ ಸಂಭ್ರಮದ್ದೇ ಆಗಿತ್ತು. ಆದರೆ. ಇಲ್ಲಿ ಹೆಣ್ಣು-ಗಂಡುಗಳ ಪ್ರಶ್ನೆ 


- ಮೀರಿದ ರಾಜಕೀಯಗಳು ಇದ್ದವು ಎಂಬುದು ಎಲ್ಲರಿಗೂ ತಿಳಿದಿರುವ 


ಸತ್ಯ, ಇದು ತಿಳಿದವರಿಗೆ ಹಿಡಿದಿರುವ ಗರ ಅಷ್ಟೇ. ಉನ್ನತ ಶಿಕ್ಷಣ 


ಪಡೆಯುತ್ತಿರುವವರು. ಪಡೆದವರು ಈ ಕ್ಷಣಕ್ಕೂ ಸೆಮಿನಾರುಗಳಲ್ಲಿ ಇದೇ 
ಹಳೆಯ ಪ್ರಶ್ನೆ ಕೇಳುತ್ತಿರುವುದರ ಕುರಿತು ಆಗಾಗ ಖಾಸಗಿ ವರದಿಗಳು 
ಬರುತ್ತಲೇ . ಇರುತ್ತವೆ. "ಇವರಿಗೀಗ ನಾವು ಹೇಳಬೇಕಾದ್ದು ಉತ್ತರವಲ್ಲ, 
ಕೇಳಜೇಕಾದ್ದು 38; “ಪುರುಷರಿಗೆ ಪುರುಷನೇ ಶತ್ರುವಲ್ಲಷೇ?' oO 


By Ress HE 


ಭಕ್ತಿ ಚಳವಳಿ - ಮಹಿಳಾ ಅಭಿವ್ಯಕ್ತಿ 


ಹ ಲೀಲಾವತಿ ಎಸ್‌. ರಾವ್‌, ಮೈಸೂರು 


ಶಲಿರತದಲ್ಲಿ ಭಕ್ತಿ ಪಂಥಕ್ಕೆ ದೀರ್ಫ ಇತಿಹಾಸವಿದೆ. ವೈದಿಕ ಸಾಹಿತ್ಯದಲ್ಲಿಯೇ 
ಅದರ ಉಗಮವನ್ನು ಕಾಣಬಹುದು ಎ೦ಬ ಅಭಿಪ್ರಾಯವೂ ಇದೆ. ಜಾಗತಿಕ 
ವಾಗಿಯೂ ಧರ್ಮ ಆಯಾ ಭೌಗೋಳಿಕ, ಚಾರಿತ್ರಿಕ, ಸಾಂಸ್ಕತಿಕ ನೆಲೆಗಳಿಂದ 
ಭಿನ್ನ ಭಿನ್ನವಾದ ವ್ಯಾಪ್ತಿಗಳನ್ನು ಹೊಂದಿದೆ. ಭಾರತದ ಹಿಂದೂಧರ್ಮ ದೈವದ 
ಬಗ್ಗೆ ಉದಾರವಾಗಿರುವಂತೆಯೇ, ಜಾತಿ ಪದ್ಧತಿಯ ವಿಷಯದಲ್ಲಿ ನಿಷ್ಟೂರವೂ, 
ಆಚರಣೆಯ ವಿಷಯದಲ್ಲಿ ಕರ್ಮಠವೂ ಆದದ್ದೇ ಪ್ರಾಯಃ ಭಕ್ತಿ ಪಂಥ ದೇಶಾದ್ಯ ೦ತ 
ವಿಪುಲವಾಗಿ ಹರಡಲು ಕಾರಣವಾಗಿರಬಹುದು. 


ಭಕ್ತಿ ಒಂದು ಚಳವಳಿಯಾಗಿ ರೂಪುಗೊಂಡಾಗ ಅದು ಕೇವಲ ಸಾಹಿತ್ಯ 
ಸೃಷ್ಟಿಗಪ್ಟೇ ಸೀಮಿತವಾಗದೆ, ಸಾಮಾಜಿಕ ವಾಗಿಯೂ ಕೆಲಸ ಮಾಡಿದೆ. Re 
ಬಾಗಿಲನ್ನು ಸಮಾಜದ ಎಲ್ಲರಿಗೂ ಮುಕ್ತವಾಗಿ ತೆರೆದವರು ಭಕ್ತಿ ಪಂಥದವರು. 
ಆಚಾರ್ಯತ್ರಯರು ಮೋಕ್ಷಕ್ಕೆ ಭಕ್ತಿಯನ್ನೇ ಮುಖ್ಯ ಸಾಧನವೆಂದು ಹೇಳಿದ್ದಾರೆ. ಈ 
ಮೂವರು ಆಚಾರ್ಯರ ಕಾರ್ಯಕ್ಷೇತ್ರ ಕರ್ನಾಟಕವೇ ಆದದ್ದು ಆಶ್ಚರ್ಯದ ಸಂಗತಿ! 
ಕೇರಳದ ಶಂಕರಾಚಾರ್ಯರು 'ಶೃಂಗೇರಿಯನ್ನು ತಮ್ಮ 'ಆಧ್ಯಾತ್ಮ ಚಿಂತನೆಯ 
ನೆಲೆಯನ್ನಾಗಿ ಮಾಡಿಕೊಂಡರೆ, ತಮಿಳುನಾಡಿನ ರಾಮಾನುಜಾಚಾರ್ಯರು 
೫0 ಹೋಟಿಯನು ತಮ್ಮ ಸಾಧನಾಕ್ಷೇತ್ರವನ್ನಾ] ಗಿಸಿಕೊಂಡರು. ಮಧ್ವಾಚಾರ್ಯರಂತೂ 
ಕನ್ನಡನಾಡಿನಲ್ಲೇ ಹುಟ್ಟಿ ಬೆಳೆದವರು. ಇವರು ತೋರಿದ ಭಕ್ತಿಮಾರ್ಗದಲ್ಲಿ ಶರಣರು, 
ಆಳ್ವಾರರು, ದಾಸ ಸರು ಭಕ್ತಿಪಂಥವನ್ನು ಗಟ್ಟಿಗೊಳಿಸಿದರು. ಭಕ್ತಿಮಾರ್ಗದ 


ಬೆಳವಣಿಗೆಯಲ್ಲಿ. ಅದರ ವಿವಿಧ iene ಹೋರಾಟದಲ್ಲಿ ಕರ್ನಾಟಕದ ಪಾತ್ರ 


ಮುಖ ವಾದುದು. 


ವೇದ ಉಪನಿಷತ್ತು. ಧರ್ಮಶಾಸ್ತ್ರಗಳು, ಮತಾಚರಣೆಗಳು ಇತ್ಯಾದಿಗಳನ್ನು 
ತಮ್ಮ ಸ್ವತ್ತೆಂದು ಭಾವಿಸಿದ್ದೆ ಮೇಲ್ವರ್ಗ, ಸಮಾಜದ ಮುಖ್ಯ ಅಂಗಗಳಾಗಿದ್ದ. ಕೆಳಸ್ತರದ 
ಜನತೆಯನ್ನು ಮಹಿಳೆಯರನ್ನು ಸಂಪೂರ್ಣವಾಗಿ DOFÍAD, ದೇವರು, ಧರ್ಮ, 
ಆಚಾರ ಭಿಾರಗಳಿಗೂ ತಸ ಯಾವುದೇ ಸಂಬಂಧವಿಲ್ಲ, ಎಂದೆಂದಿಗೂ 
ತಮಗೆ ಮುಕ್ತಿ ಇಲ್ಲ ಎಂದೇ ಭಾವಿಸಿ ಸಾಮಾನ್ಯರು ಬದುಕುತ್ತಿದ್ದ ಕಾಲದಲ್ಲಿ, 
ದೇವರ ಕಣ್ಣಿನಲ್ಲಿ ಎಲ್ಲರೂ ಸಮಾನರು. en. ಕೀಳು, ಹೆಣ್ಣುಗಂಡು ಎಂಬ 
ಭೇದಭಾವವಿಲ್ಲದೆ ಭಕ್ತಿಯಿಂದ ಕರೆದರೆ ಭಗವಂತ ಓಗೊಡುತ್ತಾನೆ. ಶಾಸ್ತ್ರವಲ್ಲ 
ಅಂತರಂಗದ ಭಕ್ತಿ ಮುಖ್ಯ. ಪ್ರೀತಿಯಿಂದ ನೀಡುವ ಒಂದು ಹೂ ಅವನನ್ನು 
ಒಲಿಸಲು ಸಾಕು. ಅದೂ Berd ಕೇವಲ ನಾಮಸ `[ರಣೆಯೊಂದೇ ಸಾಕು ಎಕ್‌ 
ಸುಲಭಮಾರ್ಗವನ್ನು ಭಕ್ತಿಪಂಥ ತೋರಿದಾಗ ಅದು ಶ್ರೀಸಾಮಾನ್ಯನನ್ನು ತಟ್ಟಿತು, 
ಮುಟ್ಟಿತು, ಅಪ್ಪಿತು. ಹಲವು ರೀತಿಯ ಕಷ್ಟ ಕಾರ್ಪಣ್ಯ, ನಿರಾಶೆ 'ಹತಾಶೆಗಳಿಂದ 
ಬಳಲುತ್ತಿದ್ದ ದಲಿತರು, ಮಹಿಳೆಯರು ಭರವಸೆಯ ಬೆಳಕನ್ನು ಕಾಣುವುದು 
ಸಾಧ್ಯವಾಯಿತು. ತಮಗೆ ಪ್ರವೇಶವೇ ಇಲ್ಲ ಎಂದು ಭಾವಿಸಿದ್ದ ಆಧ್ಯಾತ್ಮ ಸಾಧನೆಯ 
ಕ್ಷೇತ್ರದೊಳಗೆ ನಿರ್ಭಯವಾಗಿ ಕಾಲಿಡುವ ಅವಕಾಶ ದೊರೆಯಿತು. 

ಕರ್ನಾಟಕದಲ್ಲಿ ನಡೆದ ಮಹತ್ವದ ಕ್ರಾಂತಿ ಎ೦ದರೆ ಶಿವಶರಣರದ್ದು. ವೈದಿಕರ 
ಮಡಿಆಚಾರಗಳೆಂಬ ಕಟ್ಟು ಪಾಡುಗಳು, ವರ್ಗ ವ್ಯವಸ್ಥೆಯ ತಾರತಮ್ಯ ಸಿ 
ಲಿಂಗ ತಾರತಮ್ಯ ಇತ್ಯಾದಿಗಳಿಂದ ಸಮಾಜ ಜಡ್ಡು ಗಟ 3 ಹೋಗಿತ್ತು ಮಹಿಳೆಯರು 


ಒಂದೋ ಆರಾಧನೆ ಇಲ್ಲವೆ ತಿರಸ್ಕಾರಕ್ಕೆ ಗುರಿಯಾಗಿ ಪುರುಷ ಪ್ರಭುತ್ವದ ಹಿಡಿತದಲ್ಲಿ 


ನರಳುತ್ತಿದ್ದರು. ಕರ್ನಾಟಕದ ಶರಣರು ಲಿಂಗಸಮಾನತೆಯ ಮಾನವೀಯ 
ಕಾಳಜಿಯಿಂದ ಜನಪರ ಜೀವನಪರ ಹೋರಾಟವನ್ನು ವಚನ ಚಳವಳಿಯ 


ಮೂಲಕ ಪ್ರಾರಂಭಿಸಿದರು. ಜನಸಾಮಾನ್ಯರ ಪಾಲಿಗೆ 
ಅರ್ಥವಾಗದ ಭಾಷೆ ಸಂಸ್ಕೃತವನ್ನು, ಆ ಭಾಷೆಯ 
ಮೂಲಕ ಆಧ್ಯಾತ್ಮವನ್ನು ತಮ್ಮ ಸ್ಪತ್ತಾಗಿಸಿಕೊಂಡು 
ಶೋಷಿಸುತ್ತಿದ್ದ ವರ್ಗದ ವಿರುದ್ಧವಾಗಿ ಮೂಡಿ ಬಂದ 
ಕಟ್ಟು ಹರಿದ ಭಕ್ತಿಮಾರ್ಗ ಶರಣರದ್ದು ಅನುಭಾವದ 
ಅಭಿವ್ಯಕ್ತಿಗೆ ಆಡುಭಾಷೆಯ ಕಸಿಕಟ್ಟಿದವರು ಅವರು. 
DISH ಪ್ರಭುತ್ವದ ಅಧಿಕಾರವನ್ನು ಪ್ರಶ್ನಿಸುವ ಹೆಣ್ಣು, 
ಪುರೋಹಿತಶಾಹಿಯ ಎರುದ್ಧ ವಂತ ಕೆಳವರ್ಗ. 
ದೇವಭಾಷೆಗೆ ಪ್ರತಿಯಾಗಿ ಆಡುಭಾಷೆ ಹೀಗೆ ಸಂಸ್ಕೃತಿಯ 
ಒಳಗೆ ಪ್ರತಿಸ೦ಸ್ನ y SONO ಮೂಡಿತು. 


ಕನ್ನಡ ಸಾಹಿತ್ಯ ಬೆಳೆದು ಪಂಪ, ರನ್ನರಂತಹ ಶ್ರೇಷ್ಠ 
ಕವಿಗಳು ಬಂದ ಮೇಲೂ, ಕವಯಿತ್ರಿಯೊಬ್ಬಳ ದನಿಯನ್ನಾ 
ಲಿಸಲು ಎರಡು ಶತಕಗಳಿಗೂ ಹೆಚ್ಚು ಕಾಲ ಕಾಯಬೇಕಾ 
ಯಿತು. ದೀರ್ಫಕಾಲದ ನಿರೀಕ್ಷೆ ಸ ಫಲವಾಗುವಂತೆ ವಚನ 
ಸಾಹಿತ್ಯ ಕಾಲದಲ್ಲಿ ಅಕ್ಕಮಹಾದೇವಿ ಕಂಡುಬರುತ್ತಾಳೆ. 
ಅವರಿಗೆ ಕೇಳಿ ಅರಿಯದ ದಿಟ್ಟತನದಿಂದ 
ಸಮಾಜವನ್ನು, ವ್ಯವಸ್ಥೆಯನ್ನು ಧಿಕ್ಕರಿಸಿ “ಆಧ್ಯಾತ್ಮಿಕ 
ಸಾಧನೆಯಲ್ಲಿ “ಹೆಣ್ಣು ಏರಬಲ್ಲ "ಎತ್ತರವನ್ನು ಸಾಬೀತು 
ಗೊಳಿಸಿದ್ದಾಳೆ. ಶ್ರೇಷ್ಟ ಅನುಭಾವಿಯೂ, ಕವಯಿತ್ರಿಯೂ 
ಆಗಿ ಎಲ್ಲ RO, ದೇಶಗಳ ವಿಮರ್ಶೆಯ ಕಮ್ಮಟದಲ್ಲೂ 
ಜೊಕ್ಕವಾಗಿ ಗಟ್ಟಿಯಾಗಿ ನಿಲ್ಲಬಲ್ಲವಳಾಗಿದ್ದಾಳೆ. ಸಮಾಜದ 
ವಿಎಧ ಸರದ ಅನ್ಯಾಯಗಳ ವಿರುದ ಸಿಡಿದು ನಿಂತು 
ಆಕೆ ಮಾಡಿದ ಪ್ರತಿಭಟನೆ ಅದೊಂದು ಬೇರೆಯದೆ 
ಬಗೆಯದು; ಅದು ಮುರಿದು ಕಟ್ಟುವ ಮಾದರಿಯಲ್ಲ; 
ಮುರಿದು ಕಟ್ಟುವ ಹಂಗನ್ನು ಇಟ್ಟುಕೊಳ್ಳದ ಮಾದರಿ. 
ಮಹಾಸಾಧಕಿಯಾದ ಆಕೆ ತನ್ನ ಸಾಧನೆಯ ಹಾದಿಯಲ್ಲಿ 
ಒದಗಿದ ಲೌಕಿಕ ಅನತಿ ಪತಿಕ್ರಿಯಿಸಿದ್ದಾಳೆ. 
ತೀವ್ರವಾದ ಭಾವುಕತೆ, ಪ್ರಖರವಾದ ವೈಚಾರಿಕತೆ ಎರಡನ್ನು 
ಆಕೆಯ ವಚನಗಳಲ್ಲಿ ಹರು. "ಸಾವಿಲ್ಲದ 
ಕೇಡಿಲ್ಲದ ಚೆಲುವಂಗಾನೊಲಿದೆನವ್ವ' "ಕಿಚ್ಚಿಲ್ಲದ ಬೇಗೆಯಲಿ 
Soda “ಚಿಲಿಪಿಲಿ ಎಂಡೋದುವ ಗಿಳಿಗಳಿರಾ, ನೀವು 
ಕಾಣಿರೆ'” ಇತ್ಯಾದಿ ವಚನಗಳು ಭಾವಗೀತೆಗಳ 
ಸೊಬಗಿನಿಂದ Rank 'ವೇದಶಾಸ್ತ್ರ ಆಗಮ 
ಪುರಾಣ೦ಗಳೆಲ್ಲವೂ ಕೊಟ್ಟಿರುವ ಕುಟ್ಟಿದ ನುಚ್ಚು ತೌಡು 
ಕಾಣಿಭೋ' “ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು 
ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ' ಹೆಣ್ಣು ಹೆಣ್ಣಾದಡೆ 
ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ' 
ಇತ್ಯಾದಿ ವಚನಗಳಲ್ಲಿ ಆಕೆಯ ವಿಚಾರ ಸರಣಿಯನ್ನು 
ಗುರುತಿಸಬಹುದು. 


'ಅಕ್ಕನೊಂದು ಮಹಿಳಾ ಸೃಷ್ಟಿಯ ಅದ್ಭುತ' ಎಂಬ 
ಉದ್ಗಾರಕ್ಕೆ ಪ ಪಾತ್ರಳಾದ ಅಕ್ಕ ತನ್ನ ಕಾಲದ ಸಮಾಜ, 
ಪ್ರಭುತ್ವ, ವ್ಯವಸ್ಥೆ ಎಲ್ಲವನ್ನು ಧಿಕ್ಕರಿಸಿ ದಿಟ್ಟತನದಿಂದ 
ಏಕಾಂಗಿಯಾಗಿ ಊರು ಬಿಟ್ಟು ಕಲ್ಯಾಣದ ಕಡೆಗೆ 
ಹೋಗುತ್ತಾಳೆ. ಅಲ್ಲಿ ಅಲ್ಲಮ ಪ್ರಭು “ಪತಿಯ ಕುರುವು 
ಹೇಳಿದರೆ ಬಂದು ಕುಳ್ಳಿರು ಅಲ್ಲದಿರೆ ತೊಲಗು ತಾಯೆ... 
ನಿನ್ನ ಪತಿಯಾರೆಂಬುದ ಹೇಳಾ ಎಲೆ ಅವ್ವಾ” ಎಂದು 
ನೇರವಾಗಿ ಆಕೆಯ ಖಾಸಗಿ ಬದುಕಿನ ವಿಷಯವನ್ನು 


1 ನನ್ನ ನೂನನ 


ಸಾರ್ವಜನಿಕವಾಗಿ ಪ್ರಶ್ನಿಸುತ್ತಾನೆ. ಅನುಭವ ಮಂಟಪದ ಹಿರಿಯರು 
ತನ್ನನ್ನು ಸ್ವೀಕರಿಸಬೇಕು ಮಾನ್ಯತೆ ದೊರೆಯಬೇಕು DOW ಹ೦ಬಲ 
ಆಕೆಯದಾಗಿತೆ? HSS, ಪ್ರಭುತ್ತಗಳನ್ನು ಧಿಕ್ಕರಿಸಿದ ಆಕೆಗೆ ಶರಣರ 
ಒಪ್ಪಿಗೆಯ ಮುದೆ ಅನಿವಾರ್ಯವಾಗಿತೆ? ಎಂಬ ಪ್ರಶ್ನೆ ಕೆಲವೊಮ್ಮೆ 
ಕಾಡುತ್ತದೆ. ಆದರೆ ಅಲ್ಲಮನ ಎಲ್ಲ ಪ್ರಶ್ನೆ] ಗಳಿಗೂ ಸೂಕ್ತ ಉತ್ತರಕೊಟ್ಟು 
ಆಕೆ ಅಲ್ಲಮನಿಂದಲೇ 'ಉದ್ದಾರವಾಗಲು ಬಂದವಳಂತೆ ಅವನೊಡ್ಡಿದ 
ಒರೆಯಲ್ಲಿ ಪುಟವಿದ್ದ ಬಂಗಾರದಂತೆ ಕಂಗೊಳಿಸಿ ಅವನ ಮೆಚ್ಚಿಗೆಯನ್ನು, 
ಇಡೀ ಶರಣ ಸಮೂಹದ ಮನ್ನ ಣೆಯನ್ನು ಪಡೆದುಕೊಳ್ಳುತ್ತಾಳೆ. " ಅಲ್ಲಮನ 
ಉದ್ದೇಶವೂ ಇದೇ ಆಗಿದ್ದಿರಬೇಕು. " ಪೂರ್ವೋತ್ತರಗಳೊಂದನ್ನೂ 
ವಿಚಾರಿಸದೆ ಆಕೆಯನ್ನು "ಅನುಭವ ಮಂಟಪ ದೊಳಗೆ ಸೇರಿಸಿ 
ಕೊಳ್ಳುವುದಕ್ಕಿಂತ ಎಲ್ಲರೆದುರು ಆಕೆಯ ಸತ್ತ ಎನನ್ನು ಪರೀಕ್ಷೆಗೆ ಒಳಪಡಿಸಿ 
“ಕಡಿದು ಕೊರೆದು ತೇಯ್ದಡೆ ಗಂಧವ ಬ ಚಂದನದಂತೆ' ಆಕೆ 
ಪರಿಮಳಿಸುವಂತೆ ಮಾಡುತ್ತಾನೆ. 


ಅಕ್ಕನನ್ನು ಬಿಟ್ಟರೆ ಗಮನ ಸೆಳೆಯುವ ಪ್ರಮುಖ ವಚನಕಾರ್ತಿ 
ಮುಕ್ತಾಯಕ್ಕ oe ಬುದಿಜೀವಿ. ಯಾವುದನ್ನೂ ಪರೀಕ್ಷಿಸದೆ, 32030, 
ಪ್ರಶ್ನಿಸದೆ ತನಗೆ ಒಪ್ಪಿಗೆಯಾಗದೆ ಅಂಗೀಕರಿಸುವವಳಲ್ಲ. ತಾತ್ತ್ವಿಕ 
ಪರಿಜ್ಞಾನ. ಪ್ರಖರ ವೈಚಾರಿಕತೆ. ಸೈದ್ಧಾಂತಿಕ ವಿಶ್ಲೇಷಣೆ, 3303 
ಮನೋಧರ್ಮ ಇತ್ಯಾದ ವಿಶೇಷ ಅರ್ಹತೆಗಳನ್ನು ಗಳಿಸಿದ ತತ್ತ ಜ್ಞಾನಿ 
ಮುಕ್ತಾಯಕ್ಕ. 


ನೀಲಲೋಚನೆ, ಅಕ್ಕ ನಾಗಮ್ಮ ಗಂಗಾಂಬಿಕೆ, ಸತ್ಯಕ್ಕ, ಅಕ್ಕಮ್ಮ 
ಗೊಗ್ಗವ್ವೆ ಮೋಳಿಗೆ ಮಹದೇವಮ್ಮ ಕಾಳವ್ವೆ ಮುಂತಾದ a 
ಶರಣೆಯರು ವಚನ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಆದರೆ ಹೆಚ್ಚಿನವರ 
ವಚನಗಳಲ್ಲಿ ಸ್ವಂತಿಕೆಯ ಮುದ್ರೆ ಇಲ್ಲ. ತಮ್ಮ ಗಂಡಂದಿರನ್ನೇ ಅನುಸರಿಸಿ 
ಭಕ್ತಿಮಾರ್ಗದಲ್ಲಿ ನಡೆಯುವ, ಉಳಿದ ವಚನಕಾರರ ಅಭಿಪ್ರಾಯವನ್ನೇ 
ಸಮರ್ಥಿಸುವ, ಸಂಪ್ರದಾಯ  ನಿಷ್ಠೆಯನ್ನೇ ಎತ್ತಿ ಹೇಳುವ ಬಗೆಗಳು 
ಹೆಚ್ಚಾಗಿ ಕಂಡುಬರುತ್ತವೆ. ಶಬ್ದಗಳ ಮೂಲಕ ನಾವು ಅಭಿವ SAW Gay) 


ಎಂಬುದನ್ನು ತೋರಿದ್ದಾರೆ ಅಷ್ಟೆ 


ಹೆಣ್ಣು ಗಂಡು ಎಂಬುದು ಹುಟ್ಟಿನಿಂದ ಬಂದ ದೈಹಿಕ ಭೇದವೇ 
ಹೊರತು "ಒಳಗೆ ಸುಳಿಯುವ ಆತ್ಮ ಅಥವಾ ಜ್ಞಾನ ಹೆಣ್ಣೂ ಅಲ್ಲ 
ಗಂಡೂ ಅಲ್ಲ ಎಂಬ ಮಾತು ಅನೇಕ ಶರಣರ ವಚನಗಳಲ್ಲಿ 
ಬಂದಿದ್ದರೂ ನೀಲಮ್ಮ “ಏಕೆನ್ನ ಪುಟ್ಟಿಸಿದೆಯಯ್ಯಾ ಹೆಣ್ಣು ಜನ್ಮದಲ್ಲಿ 
ಪುಣ್ಯವಿಲ್ಲದ ಪಾಪಿಯ? ಮಿ ಇಹಪರಕ್ಕೆ ದೂರಳಯ್ಯಾ? ಎಂದು 
ಪ್ರಲಾಪಿಸಿದರೆ ಲಿಂಗಮ್ಮ ತನ್ನ ಸಾಧನೆಯ ಕೀರ್ತಿಯನ್ನೆಲ್ಲಾ ದೈನ್ಯ ದಿಂದ 


ಇತರರಿಗೆ ಸಮರ್ಪಿಸುತ್ತಾಳೆ. “ತಮ್ಮೆಲ್ಲರ ತೊತ್ತಿನ ತೊತ್ತಿನ 'ಪಡಿದೊತ್ತಿನ | 


ಮಗಳೆಂದು ಹೊತ್ತು ಹೊತ್ತಿಗೆ ಎಚ್ಚರವ ಪಾಲಿಸಿ ರಕ್ಷಣೆಯ ಮಾಡಿದ 
ಕಾರಣದಿಂದ ತಮ್ಮೆಲ್ಲರ ಶ್ರೀಪಾದದಲ್ಲಿಯೇ ನಿಜ ಮುಕ್ತಳಾದೆನಯ್ಯಾ' 
ಎನ್ನು; ತಾಳೆ. ಅಕ್ಕಮ್ಮ “ಪುರುಷನ ಆಚಾರದಲ್ಲಿ ಸತಿ ನಡೆಯಬೇಕಲ್ಪಡೆ 
ಸತಿಗೆ. ಸ್ವತಂತ್ರ or ಎಂದು ಕೇಳುತ್ತಾಳೆ. ಶರಣ ಚಳವಳಿಯಲ್ಲಿ 
ಸ್ತ್ರೀ ಸಮಾನತೆ, ಮಹಿಳಾ ಸ್ವಾತಂತ್ರ್ಯಕ್ಕೆ ಮಾನ್ಯತೆ ದೊರೆತಿದ್ದಾಗಲೂ 
ಸಂಪ್ರದಾಯಸ್ಸ ವಾದ ಮನಸ್ಸು ಆಗಾಗ ಒಂದಕ್ಕೆ ಚಲಿಸಿ ಇಂತಹ 
ಅಭಿಪ್ರಾಯಗಳು ಅಭಿವ್ಯಕ್ತವಾನಿರಬಹುದು. 


ವಚನಕಾರ್ತಿಯರ ವಚನಗಳನ್ನು ನೋಡುವಾಗ ಒಂದು ಅಂಶ 
ಅಚ್ಚರಿಯನ್ನು ಮೂಡಿಸುತ್ತದೆ. er ಜ್ಞಾನದಲ್ಲಿ ಹಿರಿಯಳೂ, 
ಸ್ಫೂರ್ತಿಯ - ಆದೆ. ಮಹಾದೇವಿಯ ಬಗ್ಗೆ ಅವರು ವಹಿಸಿರುವ 
ದಿವ್ಯ ಮೌನ. ಅಲ್ಲಮ, ಬಸವಣ್ಣ ಮುಂತಾದ ಅನೇಕ ಹಿರಿಯ ಶರಣರು 
ಮನತುಂಬಿ ಆಕೆಯನ್ನು ಕೊಂಡಾಡಿ ಗೌರವಿಸಿರುವಾಗ ಒಬ್ಬಳೇ 
ಒಬ್ಬಳಾದರೂ ವಚನಕಾರ್ತಿ ಅವಳನ್ನು ಹೆಸರಿಸದೆ ಇರುವುದು 


ನಮ್ಮ ಮಾವನ 20 


ಆಶ್ಚರ್ಯ. ಅಕ್ಕನ ಬಗ್ಗೆ ಅವರ ಗಾಢ ಮೌನ ಅರ್ಥವಾಗದ್ದು. ಆಕೆಯ 
ಪ್ರಭಾವ ಇವರ ಮೇಲೆ ಬೀಳಲಿಲ್ಲವೇ? ಗಂಡನನ್ನು ಬಿಟ್ಟು 
ಬಂದವಳೆಂದು ತಿರಸ [ರಿಸಿದರೇ? ಹಾಗೆಂದು ಸಮಕಾಲಿನ ಶರಣರ 
ಬಗ್ಗೆ ಇವರು ಮೌನವಹಿಸಿಲ್ಲ. ಅಲ್ಲಮ, ಬಸವಣ್ಣ, ಚನ್ನಬಸವಣ್ಣ, 
ಸಿದ್ದರಾಮ, ಮಡಿವಾಳಯ್ಯ, ದಾಸಿಮಯ್ಯ ಮುಂತಾದವರನು ಅನೇಕ 
ವಚನಕಾರ್ತಿಯರು ಸುತಿಸಿದ್ದಾರೆ. ಆಯ್ದಕ್ಕಿ ಲಕ್ಕಮ್ಮ ತನ್ನ. ಒಂದು 
ವಚನದಲ್ಲಿ ಯಾರು "ಯಾರಿಂದ a ಶುದ್ಧಗೊಂಡೆ. ಎಂದು 
ಹೇಳುವಾಗ ಶರಣರ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾಳೆ. 
ಮುಕ್ತಾಯಕ್ಕ, ಅಕ್ಕ ನಾಗಮ್ಮ ಇವರಿಗೆ ಅದರಲ್ಲಿ ಸ್ಥಾನ ಸಿಕ್ಕಿದೆಯೇ 
ಹೊರತು ಅಕ್ಕನಿಗಿಲ್ಲ! ಇದು “ನಿಜವಾಗಿ ವಿಚಾರಯೋಗ್ಯ ar 


ಶರಣ ಚಳವಳಿ ಒಟ್ಟು ಸಮಾಜದ ಮೇಲೆ ಬೀರಿದ ಪ್ರಭಾವ, 
ಅದರಿಂದ ಉಂಟಾದ ಸುಧಾರಣೆ ಇವುಗಳ ಬಗ್ಗೆ ಸ್ವಲ್ಪ ನೋಡಬಹುದು. 
ಶರಣರು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡರಲ್ಲಿಯೂ ಗಂಡಿಗೆ 
ಸಮಾನವಾದ ಸ್ಥಾನವನ್ನು ಮಹಿಳೆಗೆ ದೊರಕಿಸಿಕೊಟ್ಟ ಕಾರಣ 
ಕರ್ನಾಟಕದಲ್ಲಿಯಷ್ಟೇ ಅಲ್ಲ ಭಾರತದಲ್ಲಿಯೇ ಶರಣರದು Ar 
ಸ್ವಾತಂತ್ರ ದ ಪ್ರಥಮ ಚಳವಳಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. Ss 
ಕಾಲದ ಭಕ್ತ ಕವಯಿತ್ರಿಯರು ತಮ್ಮ ಕಾಲದ. ಎಲ್ಲಿ ಕಟ್ಟುಪಾಡುಗಳನ್ನು 
ಮೆಟ್ಟಿ ನಿಂತವರು. ಸಂಪ್ರದಾಯದ ಕಟ್ಟುಕಟ್ಟಳೆಗಳನ್ನು ste 
ನಡೆದಾಗಲೂ ಆ ಸಮಾಜ ಅವರನ್ನು ಹತ್ತಿಕ್ಕಲಿಲ್ಲ ಚಿತರ 
ಗಮನಾರ್ಹ. ಬದುಕಿದ್ದಾಗಲೇ ಆ ಮಟಳೆಯ 'ಜನಮನ್ನಣೆ ಣೆ, ಗೌರವ 
ಪಡೆದರು. ವಿಶೇಷವಾದ ಪ್ರತಿಭೆ, ವಿಶಿಷ್ಟವಾದ ವ್ಯಕ್ತಿತ್ವ ಅಭಿವ್ಯಕ್ತಿಯ 
ಸಾಮರ್ಥ್ಯಗಳನ್ನು ಪಡೆದಿದ್ದ ಅವರು ಸಿಕ್ಕ ಸ್ವಾತಂತ್ರ್ಯವನ್ನು ಸ್ವಯಂ 
ದಕ್ಕಿಸಿಕೊಂಡಿದ್ದಾರೆ. 


“ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ 
ಗಂಟು ಒಳಗೆ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ' 
ಪರಿಪೂರ್ಣ ಭಕ್ತನಾಗಬೇಕಾದರೆ ಗಂಡು-ಹೆಣ್ಣೆಂಬ ಉಭಯ 
ಕಳೆಯಬೇಕು” ಹೀಗೆ ಆತ್ಮತತ್ವದ ಸಮಾನತೆಯನ್ನು ಶಠಣರು ಸಾರಿದರು. 
ಹೆಣ್ಣು ಮಾಯೆಯಲ್ಲ "ಮನದ ಮುಂದಣ ಆಸೆಯೇ ಮಾಯೆ 
ಎಂಬುದನ್ನು ತಿಳಿಯ ಹೇಳಿದರು. ಹೆಣ್ಣು ಅಸ್ತಶ್ಯತೆಯಿಂದ ಕಳಚಿ 
ಕೊಂಡದ್ದು 5 ಕಾಲದಲ್ಲೇ. ಹೆಣ್ಣು ಪತ್ಯಕ್ಷ ದೇವತೆ. ಪರಸ್ತ್ರೀ ಪಾರ್ವತಿಗೆ 
ಸಮಾನ “ಎಂಬಂತಹ ವಿಚಾರಗಳೊಂದಿಗೆ ಶರಣರು ದೈವವನ್ನು 
ಸತಿಯನ್ನಾಗಿ ಕಂಡವರು. "ಕೂಡಲಸಂಗನ ನಿಲುವು “ಕನ್ನೆಯ 
ಸ್ನೇಹದಂತಿದ್ದಿತು' (ಮಹಾರಾಷ್ಟದ ಸ೦ತರು ವಿಠ್ಠಲನನ್ನು ವಿಠೂಜಾಯಿ 
ಮಾಡಿದ್ದಾರೆ) ಹೆಣ್ಣನ್ನು, ಸಂಸಾರವನ್ನು ತಿರಸ್ಕರಿಸಿ ಸಂನ್ಯಾಸಿಯಾಗಿ 
ಸಾಧನೆ ಮಾಡುವುಡೇ Be ಎಂಬ ಅಭಿಪ್ರಾಯಕ್ಕೆ ಶರಣರು "ಮಾನ್ಯತೆ 
ನೀಡಲಿಲ್ಲ. “ಸತಿಪತಿಗಳೊಂದಾದ ಭಕ್ತಿ ಒತವಾಗಿಪುದು ಶಿವಂಗೆ? ಎರಡೆ? 
ನಂಬಿದವರು ಅವರು. ಆದ್ದರಿಂದಲೇ ದಾಂಪತ್ಯಕ್ಕೆ ಹೆಚ್ಚಿನ ಮಹತ್ವ 
ನ ಗಂಡಹೆಂಡತಿಯರು ಒಂದಂಗದ ಸ ಕಣ್ಣಿದ್ದ ae 
ಪತಿಯಿಂದ ಬಂದ ಸೋಂಕು ಸತಿಗೆ ಕೇಡು, ಸತಿಯಿಂದ ಬಂದ 
ಸೋಂಕು ಪತಿಗೆ ಕೇಡು' “ಎನ್ನ ಭಕ್ತಿಗೆ ನಿಃಶಕ್ತಿಯಾದ ಕಾರಣ, ಎನ್ನ 
ಸತ್ಯಕ್ಕೆ ನೀ ಸತಿಯಾದ ಕಾರಣ ಎನ್ನ ಸುಖದುಃ ಖ, ನಿನ್ನ ಸುಖದುಃ ಖ 
ಅನ್ಯ ಇದಕ್ಕೆ ಭಿನ್ನ ಭೇದವೇನು ಹೇಳಾ' ಎನ್ನುವ ಅನ್ಯೋನ್ಯ 
೦ಪತ್ಯವನ್ನು ಕಂಡವರು ಶರಣರು. ಗಂಡಂದಿರು. ತಪೆ ನಸಗಿದಾಗ 
ee: ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ಮೊದಲಾದವರು | 
ಅವರ ತಪ್ಪನ್ನು ತೋರಿಸಿ ತಿದ್ದಿದ್ದಾರೆ. " ವೈಚಾರಿಕತೆ, ಕಾಯಕನಿಷ್ಠೆ, 
ಶೀಲ, ಕೆಚ್ಚು ನಿನಿಂದ ಕಡೆಗಳಲ್ಲಿ “ತರಣರನ್ನೇ ಶರಣಾಗತ 
ರಾಗಿಸಿಕೊಂಡ ಶರಣೆಯರು ವಚನ ಚಳವಳಿಯ ಇತಿಹಾಸದಲ್ಲಿ ಉನ್ನತ 


ಸ್ಥಾನ ಪಡೆದಿದ್ದಾರೆ. ಅನುಭವಮಂಟಪದಲ್ಲಿ 
ಸಮಸ್ತ ಶರಣರು "ಮಹಾದೇವಿಯಕ್ಕನ ಶ್ರೀಪಾದಕ್ಕೆ 
ನಮೋ ನಮೋ' ಎಂದು ಸ್ತುತಿಸಿದ್ದನ್ನು 
ನೋಡಿದರೆ ಮಹಿಳೆ ಗಳಿಸಿಕೊಂಡ ಸ್ಥಾನದ ಬಗೆಗೆ 
ಅಭಿಮಾನ ಮೂಡುತ್ತದೆ. 


ಶರಣ ಚಳವಳಿಯಲ್ಲಿ ಅವರಿವರೆನ್ನದೆ 
ವಿಭಿನ್ನ ಜಾತಿ, ವರ್ಗ, ವೃತ್ತಿ, ಸಂಸ್ಕೃತಿ, ಶ್ರೇಣಿ 
ಯವರೆಲ್ಲಾ ಒಟ್ಟು ಸೇರಿ ಒಂದು ಸಮುದಾಯ 
ವಾಗಿ ಭಾವನಾತ್ಮಕವಾಗಿ ಒಂದು ಗೂಡಿದ್ದರಿಂದ, 
ಅಲ್ಲಿಂದ ಹೊರಹೊಮ್ಮಿದ ಸಾಹಿತ್ಯದ ಕ್ಷಿತಿಜ 
ಎಸ್ತಾರವಾಗಿ, ಎಭಿನ್ನವಾಗಿ ಅಪೂರ್ವವಾದ 
ಕೊಡುಗೆಯಾಗಿದೆ. 


ಶರಣ ಚಳವಳಿಯ ಕಾಲದಲ್ಲಿ ಮೂರು ಬಗೆಯ ಸ್ತ್ರೀ ಸಮುದಾಯ 
ವನ್ನು ಕಾಣಬಹುದು. 1) ಶರಣರ ಜೊತೆಯಲ್ಲಿದ್ದು ಅವರ ಆಚಾರ 
ವಿಚಾರಗಳಿಗೆ ಸಂದಿಸುತ್ತಾ, ವೈಯಕ್ತಿಕ ಬೆಳವಣಿಗೆ | ಯನ್ನು ಹೊಂದುತ್ತಾ, 
ತಮ್ಮದೇ ಆದ ಅಭಿವ ಕ್ರಿಯ SON OE 
ವಚನಕಾರ್ತಿಯರಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ಹೆಸರು ಮಾಡಿದವರು. 
2) ಶರಣ ಚಳವಳಿಯಲ್ಲಿ ಭಾಗಿಯಾಗಿದ್ದು ಸಾಹಿತ್ಯ ರಚನೆ ಮಾಡಲಾಗದ 
ಮಹಿಳಾ ಗುಂಪು. 3) ಈ ಚಳವಳಿಯ ತೆಕ್ಕೆಯೊಳಗೆ ಬರದೆ, ಹೊರಗೆ 
ಉಳಿದಿದ್ದ ಕರ್ನಾಟಕದ ಬಹುದೊಡ್ಡ ಮಹಿಳಾ ಸಮುದಾಯ. 


ಶರಣ ಚಳವಳಿಯ ಸ್ತ್ರೀಲೋಕದ ಬಗ್ಗೆ ನಾವು ಆಡುವ ಮಾತು 
ಗಳೆಲ್ಲವೂ ನಮಗೆ ದೊರೆತಿರುವ ಶರಣರ ಹಾಗೂ ಸುಮಾರು 30- 
40 ವಚನಕಾರ್ತಿಯರ ವಚನಗಳ ಆಧಾರದಿಂದ ಎ೦ಬುದನ್ನು 
ಮರೆಯುವಂತಿಲ್ಲ. ಹಾಗಾಗಿ ಅಲ್ಲಮ ಬಸವಣ್ಣ ಇವರ ಸಂಪ ಪರ್ಕಕ್ಕೆ 
ಬಂದ, ಆ ಚಳವಳಿಯ ಮುಖ್ಯ ಧಾರೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರ 
ಬದುಕಿಗೆ i ರ ಹ ಇತ್ಯಾದಿಗಳು ಅನ್ವಯಿಸುತ್ತವೆಯೇ 


3 8 
ಹೊರತು ಸಮಸ್ತ ಮಹಿಳಾ ಜಗತ್ತಿಗೆ ಅಲ್ಪ 


ಶಿವಶರಣೆಯರ ಬಗೆಗೆ ಬರೆಯುವಾಗ ಸಾಮಾನ್ಯವಾಗಿ 'ಶರಣರು 
ಸ್ತ್ರೀಯರಿಗೆ ಮುಕ್ತ ಅವಕಾಶಕೊಟ್ಟರು.' ಚ ಮಹಿಳೆಯ 
ಘದ್ಧಾರಕಾರ್ಯವನ್ನು ಪ ಪ್ರಾರಂಭಿಸಿದರು.' “ಮಹಿಳೆಯರ ಬಗ್ಗೆ ಶರಣರ 
ಧೋರಣೆ ಉದಾರವಾಗಿತು' "ಸ ಸ್ತ್ರೀಗೆ ಸಮಾನ ಸ್ಥಾನ ಕಲ್ಪಿಸಿಕೊಟ್ಟದ್ದು 
ಶರಣರ ವಿಶಾಲ ಮನಸ್ಸಿನ Dies’ "ವಚನಕಾರರು" ಮಹಿಳೆಗೆ 
ದುಡಿಯುವ ಹಕ್ಕನ್ನು ಕೊಟ್ಟರು' “ಮಹಿಳೆಗೆ ಸ್ಥಾನ ನೀಡಿದರು' 
ಎಂಬಂತಹ ido ಪದೇ ಪದೇ ಕೇಳಿಬರುತ್ತವೆ. ಎಲ್ಲೋ 
ಒಂದು ಕಡೆ ಪುರುಷಪ್ರಜ್ಞೆ ತಾನು ನೀಡುವ ಸ್ಥಾನದಲ್ಲಿ ನಿಂತು, 
ಮಹಿಳೆಯನ್ನು ಪಡೆಯುವ ಸ್ಥಾನದಲ್ಲಿಯೇ ನಿಲ್ಲಿಸುತ್ತದೆ. ಅವಕಾಶ 
ನೀಡಿದವರು ನಾವು ಎಂಬ ಅಹಂ ಕೆಲಸ ಮಾಡುತ್ತಲೇ ಇರುತ್ತದೆ 
ಎಂದು ಕಾಣುತ್ತದೆ. ಮಹಿಳೆ ತಾನೇ ಗಳಿಸಿಕೊಳ್ಳುವ, ಪಡೆದುಕೊಳ್ಳುವ, 


ದಕ್ಕಿಸಿಕೊಳ್ಳುವ, ಉಳಿಸಿಕೊಳ್ಳುವ ಸಾಮರ್ಥ್ಯ ಪಡೆದಿದ್ದಾಳೆ ಎಂಬುದನ್ನು 


ಈಗಲೂ ಒಪ್ಪಿಕೊಳ್ಳುವುದು ಅವರಿಗೆ ಕಷ್ಟವಾಗಿದೆ. 
ವಚನಕಾರ್ತಿಯರಲ್ಲಿ ಹೆಚ್ಚಿನವರು ಪುರುಷ ಒಪ್ಪಿತ ಮಾರ್ಗ 


ದಲ್ಲಿಯೇ ನಡೆದು, ತಮಗೆ ದೊರೆತ ಅಭಿವ್ಯಕ್ತಿಮಾರ್ಗದಲ್ಲಿ ವಚನಗಳನ್ನು 


ರಚಿಸಿದ್ದರೂ ಅವುಗಳಲ್ಲಿ ಸ್ವಂತಿಕೆ ಇಲ್ಲ. ಅಕ್ಕಮಹಾದೇವಿ, 
ನೀಲಲೋಚನೆ, ಮುಕ್ತಾಯಕ್ಕ, ದಲಿತವರ್ಗದಿಂದ ಬಂದ ಗೊಗ್ಗವ್ವೆ 
ಕಾಳವ್ವೆ ಮುಂತಾದವರು ಮಾತ್ರ ತಮ್ಮ ವೈಚಾರಿಕತೆ, ಸ್ವಾಭಿಮಾನ, 


ಕಾಯಕ ನಿಷ್ಠೆ ಇತ್ಯಾದಿಗಳನ್ನು ಮೆರೆದಿದ್ದಾರೆ ಸ್ವಂತಿಕೆಯ ಛಾಪನ್ನು 
ಮೂಡಿಸಿದ್ದಾರೆ. DESH ಪ್ರಭುತ್ವದ ನಿರ್ಬಂಧ, ಅಧಿಕಾರಗಳನ್ನು 


ಅಕ್ಕ ತಿರಸ್ಕರಿಸಿದ್ದಾಳೆ. ಸ್ವಾಭಿಮಾನವನ್ನು 
ಬಿಟ್ಟುಕೊಡದೆ, ಎಂತಹ ಸಮಯದಲ್ಲೂ 
ಪರಿಸ್ಥಿತಿಯೊಂದಿಗೆ ರಾಜಿಮಾಡಿಕೊಳ್ಳದೆ, 
ಎದುರಾದ ಸವಾಲುಗಳಿಗೆಲ್ಲಾ ತನ್ನನ್ನು 
ಒಡ್ಡಿಕೊಂಡು ಗೆಲುವು ಸಾಧಿಸುತ್ತಾ ಅಕ್ಕ 
ತೋರಿದ ಬಂಡಾಯ ಪ್ರವೃತ್ತಿ ಬೆರಗುಗೊಳಿಸು 
ವಂತಹುದು. ಅಲ್ಲಿಯವರೆಗೆ ಇದ್ದ ಮಹಿಳೆಯ 
ಸಿದ್ಧ ಮಾದರಿ ಎಂದರೆ ಆಕೆ ಹೆಂಡತಿಯಾಗಿ, 
ತಾಯಿಯಾಗಿ, ಕುಟುಂಬದ ಜವಾಬ್ದಾರಿಗಳಿಗೆ 
ಹೆಗಲುಕೊಟ್ಟು, ಆಧ್ಯಾತ್ಮದಿಂದ ದೂರವಾಗಿ, 
ಒಂದಲ್ಲ ಒಂದು ರೀತಿಯ ಯಾಜಮಾನ್ಯದ 
ಅಧೀನದಲ್ಲಿ ಬದುಕುವುದು. ಅಕ್ಕ ಈ ಎಲ್ಲ 
ವ್ಯವಸ್ಥೆಗಳನ್ನು ಮುರಿದು ಹೊರನಡೆದಳು. ತನ್ನದೇ ಬದುಕನ್ನು 
ದಿಟ್ಟತನದಿಂದ ಕಟ್ಟಿಕೊಂಡಳು. ಉಡುತಡಿಯಿಂದ ಒಂಟಿಯಾಗಿ 
ಹೊರಟವಳು ಮುಂದೆ ತನ್ನ ಕೊನೆಯನ್ನು ತಾನೇ ನಿರ್ಧರಿಸಿ ಶ್ರೀಶೈಲಕ್ಕೆ 
ನಡೆದಳು. ವಚನಚಳವಳಿಯ ಮಹಿಳೆಯ ಬಗ್ಗೆ ಹೇಳುವಾಗ ನಾವು 
ಮತ್ತೆ ಮತ್ತೆ ಅಕ್ಕನ ಕಡೆಗೆ ನೋಡಬೇಕಾಗುತ್ತದೆ. ಇದು ಆಕೆಯ 
ಹಿರಿಮೆ. ಹನ್ನೆರಡನೆಯ ಶತಮಾನದಲ್ಲಿ ಜನಸಾಮಾನ್ಯರ ADN, 
ತೀರಾ ಸಾಮಾನ್ಯರಾದ ಕೆಳವರ್ಗದ ಜನರೂ ಸಕ್ರಿಯವಾಗಿ 
ಕೃಷಿಗೈಯುವಂತೆ ನಿರ್ಮಾಣಗೊಂಡಿದ್ದ ಸಾಹಿತ್ಯಕ್ಷೇತ್ರ ಮುಂದೆ ತೀವ್ರ 
ಹಿನ್ನಡೆ ಅನುಭವಿಸಿತು. ವಚನಕಾರ್ತಿಯಾರಿಗೆ ದೊರೆತಿದ್ದ ಮುಕ್ತ 
ವಾತಾವರಣ ಮರೆಯಾಯಿತು. ಮತ್ತೆ ಸಂಪ್ರದಾಯ, ಕಟ್ಟು ಕಟ್ಟಳೆಗಳ 
ಹಿಡಿತದಲ್ಲಿ ಸಮಾಜ ಸಿಕ್ಕಿಬಿದ್ದಿತು. en ಹುಟ್ಟಿಕೊಂಡ 'ಹರಿದಾಸ ರ 
ಭಕ್ತಿ ಪಂಥವೊಂದು ಕರ್ನಾಟಕದಲ್ಲಿ ಶಿವಶರಣರಂತೆಯೇ ಸಾಹಿತ್ಯವನ್ನು 
ಹರಿಭಕ್ತಿಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿತು. 
ವೈದಿಕ ಮತತತ್ವದ ಸಂಕೀರ್ಣತೆಗೆ ಪರ್ಯಾಯವಾಗಿ ಹರಿಭಕ್ತಿಯನ್ನು 
ಸಂಸ್ಕೃತಕ್ಕೆ ಬದಲಾಗಿ ಆಡುನುಡಿ ಕನ್ನಡವನ್ನು, ಮಂತ್ರಕ್ಕೆ ಬದಲಾಗಿ 
ದೇವರನಾಮಗಳನ್ನು ರೂಢಿಗೆ ತಂದದ್ದು ಹರಿದಾಸ ಆಂದೋಲನದ 
ಪ್ರಮುಖ ಅಂಶಗಳು. ವೈದಿಕರಿಗೆ ಕನ್ನಡದ ಭಕ್ತಿಮಾರ್ಗದ ಮೂಲಕ 
ಸಾಮಾನ್ಯ ಜನರಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಮೂಡಿಸಬೇಕಿತ್ತು. 
ಮಾಷ ಪಂಥ ಪ್ರಾರಂಭವಾಗಿ ಸಾಕಷ್ಟು ಬಲವಾಗಿ ಸಮಾಜದಲ್ಲಿ 
ಬೇರೂರಿದ ನಂತರ, ಅದಕ್ಕೊಂದು ಮಾನ್ಯತೆ ದೊರೆತಾಗ ತಡವಾಗಿ 
ಯಾದರೂ ಮಹಿಳೆಯರೂ ಹ ಕಿಸುವುದು ಕಾಣುತ್ತದೆ. ಹಾಗೆಯೇ 
ದಾಸಸಾಹಿತ್ಯದ ಎರಡನೆಯ ಘಟ್ಟದಲ್ಲಿ ಮಹಿಳೆಯರು ದಾಸಸಾಹಿತ್ಯ 
ರಚನೆಯಲ್ಲಿ ತೊಡಗಿಕೊಂಡರು. ಕೀರ್ತನೆ, ಸುಳಾದಿ, ಉಗಾಭೋಗ, 
ದೀರ್ಥಕೃತಿ ಇತ್ಯಾದಿಗಳನ್ನು ವಿಪುಲವಾಗಿ ರಚಿಸಿದರು. ಗಲಗಲಿ 
ಅವ್ವನವರಿ೦ದ ಹಿಡಿದು ಇಂದಿನವರೆಗೆ ಅನೇಕಾನೇಕ ಮಹಿಳೆಯರು 
ದಾಸಸಾಹಿತ್ಯದ ರಚನೆ ಮತ್ತು ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿ 
ಕೊಂಡಿದ್ದಾರೆ. ದಾಸಸಾಹಿತ್ಯ ಮುಖ್ಯವಾಗಿ ತೋಂಡಿ (ಮೌಖಿಕ 
ಮೂಲಕ) ಸಂಪ್ರದಾಯದಲ್ಲಿ ಬೆಳೆದು ಬಂದದ್ದು. ಅಧಿಕ ಸಂಖ್ಯೆಯ 
ಅನಕ್ಷರಸ್ಥರನ್ನು ತಲುಪಲು ಕಣ್ಣಿಗಿಂತ ಕಿವಿಯನ್ನು ಗಮನದಲ್ಲಿಟ್ಟು 
ಕೊಂಡು, ಹಾಡುಗಳ ಮೂಲಕ ಭಕ್ತಿಯನ್ನು ಬಿತ್ತುವ ಕಾರ್ಯವನ್ನು 
ಯಶಸ್ವಿಯಾಗಿ ಮಾಡಿತು. "ವೇದ ಓದುವಂತಿಲ್ಲ,. ಗಾಯತ್ರೀ 
ಕೇಳುವಂತಿಲ್ಲ, ಹೆಣ್ಣುಜನಕಕ್ಕೆ ಮುಕ್ತಿಯಿಲ್ಲ' ಎಂಬ೦ಥ ಭಾವನೆ ಗಾಢವಾಗಿ 
ಸಮಾಜದಲ್ಲಿ ಬೇರೂರಿದ್ದ ಕಾಲದಲ್ಲಿ ಕೇವಲ "ನಾಮಸ್ಮರಣೆ ಮುಕಿಗೆ 
ಸಾಧನ, ಶಾಸ್ತ್ರಜ್ಞಾನಕ್ಕೆ ಭಕ್ತಿ ಸಮಾನ' ಎಂಬಂತಹ ಮಾತುಗಳು 
ಜನಸಾಮಾನ್ಯರಿಗೂ, ಹೆಣ್ಣು ಮಕ್ಕಳಿಗೂ ಅತ್ಯಂತ ಆಕರ್ಷಕವಾಗಿ 
ಕಂಡಿತು. (ಸ್ತ್ರೀಯರನ್ನು. ಸಾಮಾನ್ಯರನು  ಜ್ಞಾನಾರ್ಜನೆಯಿಂದ ದೂರ 


EN ನನ್ನ ನೂನನ 


ಉಳಿಸುವ ಒಂದು ತಂತ್ರವೂ ಇದಾಗಿರ ಬಹುದು) 
ತಮ್ಮ ಬದುಕಿನ ಕಷ್ಟಕೋಟಲೆಗಳು, ಸಂಸಾರಿಕ 
ಜೀವನದ ಬನ್ನ ಬವಣೆಗಳೂ, ಲೌಕಿಕ ಸಂತಸ 
ಗಳಿಂದ ವಂಚಕ ವೈಧವ್ಯದ ಸಂಕಟಗಳು 
ಇವೆಲ್ಲದರಿಂದ ಪಾರಾಗುವ ಮಾರ್ಗವೊಂದು 
ಎದುರಿಗೆ ತೆರೆದುಕೊಂಡಾಗ ಸಹಜವಾಗಿಯೇ 
ಮಹಿಳೆಯರು ಆ ಕಡೆಗೆ ವಾಲಿದರು. "ಹೆದರದಿರು 
ಮನವೆ ಹಿಮ್ಮೆಟ್ಟಿದಿರು ಮನವೆ... ಜರಿದರೆಂದು 
ರುಂಕಿಸಿದರೆಂದು ಶಸ ಸ್ವಸಮಾಧಿ, ನೀರು, ನೇಣು, 
ವಿಷಔಷದದಲಿ ಘಟವೆ 283 ಎಂಬ ವಚನದಂತೆ 
ಬದುಕಿಗೆ ವಿಮುಖರಾಗಿ ಆತ್ಮಹತ್ಯೆಯ ಹಾದಿ 
ಹಿಡಿಯದಂತೆ ಮಹಿಳೆಯರನ್ನು ತಡೆದದ್ದು 
ಭಕ್ತಿಮಾರ್ಗವೇ. “ಈಸಬೇಕು ಇದ್ದು ಜೈಸಬೇಕು' ಎಂಬ ದೃಢತೆಯನು 
ಅದು ಅವರಲ್ಲಿ ಮೂಡಿಸಿತು. 


ಭಕ್ತಿಸಾಹಿತ್ಯದ ದೃಷ್ಟಿ ಯಾವಾಗಲೂ ಪರಲೋಕದ ಕಡೆಗೆ 
ಇರಬೇಕೆಂದಿಲ್ಲ ಎಷ್ಟೋ ಅದು ಶರೀರದ ನಶ್ವರತೆಯನ್ನು ಬದುಕಿನ 
ಅರ್ಥಹೀನತೆಯನ್ನು ಹೇಳುತ್ತಿರುವಾಗಲು, "ನಿತ್ಯದ ಬದುಕನ್ನೇ 
ಆಚರಣೆಯಾಗಿಸಿಕೊಂಡು, ಸಾಮಾನ್ಯವನ್ನೇ ದೈವಿಕವಾಗಿಸಿಕೊಂಡು 
ಬಾಳುವ ಜೀವನದ ಹಿರಿಮೆಯನ್ನೇ ಸೂಜ್ಯವಾಗಿ ಸಾರುತ್ತಿರುತ್ತದೆ. 


ದಾಸಸಾಹಿತ್ಯದ ಮಹಿಳೆಯರು ಮುಖ್ಯವಾಗಿ ವೈದಿಕ ಧರ್ಮದ 
ದ್ವೈತ ಸಿದ್ಧಾಂತದ ಹಿನ್ನೆ ಲೆಯಿಂದ ne, ಅದ್ವೈತ, ಏಶಿಷ್ಟಾದ್ವೈತದ 
ಬನ್ನೆ ರೆಯಿರಿದ ಬಸರು ಕೆಲವರಿದ್ದಾರೆ. ಇವರೆಲ್ಲರಲ್ಲಿರುವ ನ 
ಅಂಶವೆಂದರೆ ಹರಿಭಕ್ತಿ ಮತ್ತು ಭಾಗವತ ದೃಷ್ಟಿ ಬಾಲ್ಯ ವಿವಾಹ, 
ವಧುವರರ ವಯಸಿನ ಅಂತರ, ಅತಿಸಂತಾನ, ಬಂಜೆತನ, "ವೈಧವ್ಯ 
ದಾರಿದ್ರ ಬಿಟ್ಟಿಚಾಕರಿ ಇತ್ಯಾದಿ ತಾಪತ್ರಯಗಳ ಮಧ್ಯೆಯೂ ಅವುಗಳನ್ನು 
ಮೆಟ್ಟಿನಿಂತು, ಕ್ರಮಬದ್ಧ ಶಿಕ್ಷಣವಿಲ್ಲದಿದ್ದರೂ. ಕೇವಲ "ಕ್ರವಣದ ಮೂಲಕ 
ಗಹಿಸಿದ ಪರಂಪರಾಗತ ಜ್ಞಾನವೇ ಇವರ ಆಸಿ, ತಾತ್ತ್ವಿಕ ವಿಚಾರಗಳು, 
ಮಂತ್ರ-ಸ್ತೋತ್ರಗಳು, ರಾಮಾಯಣ, ಮಹಾಭಾರತ, ಭಾಗವತ, 
ಭಗವದ್ಗೀತೆ ಎಲ್ಲವನ್ನು ಕೇಳಿ ಕೇಳಿಯೆ ತಿಳಿದುಕೊಂಡವರು. ನೆನಪಿನಲ್ಲಿ 
ಉಳಿಸಿಕೊಂಡವರು ಜವರ: ಅಭಿವ್ಯಕ್ತಿಸ ಬೇಕೆ೦ಬ ಒತ್ತಡ ಹೆಚ್ಚಾದಾಗ 
ಅದನ್ನು ಸ ಸಾಹಿತ್ಯವಾಗಿಸಿದರು. te ಹಾಡಿನ ಸ್ವರೂಪ, 
ಭಾಷೆಗಳು ಜಾನಪದ ನೆಲೆಯಿಂದ ಒದಗಿದವು. 


ದಾಸಸಾಹಿತ್ಯದ ಮಹಿಳೆಯರು ಸಾಹಿತ್ಯ ರಚನೆಯಷ್ಟೇ ಅಲ್ಲದೆ, 
ಬೇರೆ ಹಲವು ರೀತಿಯ ಕುಶಲಕಲೆಗಳ Be ಅಭಿವ್ಯಕ್ತಿ 
ನೀಡಿರುವುದು ಕಂಡುಬರುತ್ತದೆ. ಆದರೆ ಪುರುಷ ಪ್ರಧಾನ SOs 
ಹೆಣ್ಣಿನ ಪ್ರ ಕಲಾವಂತಿಕೆಯನ್ನು ಗುರುತಿಸಿದ್ದು ತೀರ ಕಡಿಮೆ. ಓರೆಬಾಯಿ 
ಲಕ್ಷ್ಮೀ ‚ee, ಬಳ್ಳಾರಿ ಜಾಯ, ಸರಸ ಸೃತಿಬಾಯಿ ಮುಂತಾದವರು 
ಕರಕುಶಲ ವಸ್ತುವಿನ್ಯಾಸ, oe ಸಾಮಗ್ರಿ ತಯಾರಿ, 
ಜೇಡಿಮಣ್ಣಿನಿಂದ ಗೊಂಬೆಗಳ ತಯಾರಿ, ಹತ್ತಿ, ಕಾಗದ, ಬೆಂಡುಗಳಿಂದ 
ಆಕೃತಿ ನಿರ್ಮಾಣ, ಸಕ್ಕರೆ ಅಚ್ಚಿನಿ೦ದ ಹಣ್ಣು ತಿಂಡಿ ಇತ್ಯಾದಿಗಳನ್ನು 
ಮಾಡವುದು, ಕಸೂತಿ, ಗೋಲಿ ಹಾಕುವುದು ಹೀಗೆ ಹತ್ತು i 
ರೀತಿಯಲ್ಲಿ ತಮ್ಮ ಕಲಾನೈಪುಣ್ಯವನ್ನು ತೋರಿದ್ದಾರೆ. ಲಕ್ಷಿ ದೇವಮ್ಮ 
ನವರು ಬಳಪದ ಕಲ್ಲಿನಿಂದ ದೇವತಾವಿಗ್ರಹಗಳನ್ನು "ನಿರ್ಮಿಸು 
ತ್ತಿದ್ದರಂತೆ. ಇವರಿಗೆಲ್ಲ ಗೃಹವೈದ್ಯ, ನಾಟಿವೈದ್ಯದ “on ಒಳ್ಳೆಯ 
ತಿಳುವಳಿಕೆಯದ್ದು ಸುತ್ತುಮುತ್ತಲಿನವ೦ಗೆ ಮದ್ದು "ನೀಡುತ್ತಿದ್ದರಂತೆ. 
ಹೆಚ್ಚಿನ ಹರಿದಾಸಿಯರು ಬಳ್ಳೆಯ ಹಾಡುಗಾರ್ತಿಯರಾಗಿದ್ದರು. 


ನನ್ನು ಮಾನಕ EE 


mae ತ ನಾಡಿಗರ ಶಾಂತಿಬಾಯಿ ಭಟಕಳದಲ್ಲಿನ 
ನಾಡಫರ ದೇವಸ್ಥಾನದ ಜೀರ್ಣೋದ್ಧಾರ 


ಮಾಡಿಸಿ ಉತ್ತವದ ಪರಂಪರೆ ಹಾಕ 
ಕೊಟ್ಟಿದ್ದ್ಲದೆ, sy ಮನೆದೇವರಾದ 
ಲಕಿ ಕ್ಷೀನರಸಿ೦ಹನ ದೇವಾಲಯವನ್ನು 


ಬಳ್ಳಾರಿಯಲ್ಲಿ ನಿರ್ಮಿಸಿದರು. ಲಕ್ಷಿ ನರಸಿಂಹ, 
ಪ್ರಾಣದೇವರು, ರಾಘವೇಂದ್ರ ಸ್ವಾಮಿಗಳು ಹಾಗೂ 
ಸತ್ಯಧ್ಯಾನ ಸ್ವಾಮಿಗಳ ಮೃತ್ತಿಕಾ ಬ )ಂದಾವನಗಳು 
ಹೀಗೆ 'ಒಂದೇ ಮಂದಿರದಲ್ಲಿ ಹರಿ, ವಾಯು, 
ಗುರುಗಳು ನೆಲೆಸುವಂತೆ ಮಾಡಿದ ಸಾಧನೆ 
ಇವರದು. 


ಯದುಗಿರಿಯಮ್ಮ ಅಂಬಾಬಾಯಿ ಭಾರತದ 
ಅನೇಕ ಭಾಗಗಳಲ್ಲಿ ತೀರ್ಥಯಾತ್ರೆ ಮಾಡಿದ್ದಾರೆ. ಗಲಗಲಿ ಅವ್ವ 
ಹದಿನೇಳನೆ ಶತಮಾನದಲ್ಲಿ ವಿದ್ವತ್‌ಗೋಷ್ಠಿಗಳ ಚರ್ಚೆಗಳಲ್ಲಿ 
ಭಾಗವಹಿಸುವಷ್ಟು ವಿದ್ವತ್ತನ್ನು ಪಡೆದಿದ್ದರು ಎಂಬುದು ಗಮನಾರ್ಹ 
ಸಂಗತಿ. ಕಾಶಿಯ ವಿದ್ಯಾಂಸರ ಪ್ರಶ್ನೆ] ಗಳಿಗೆ ಸಮಂಜಸ ಉತ್ತರ ನೀಡಿ 
ಪೇಶ್ವೆಯ ಮೆಚ್ಚುಗೆ ಗಳಿಸಿ, ಹಂ ಟೆ ಸನ್ನದು, ವಾರ್ಷಿಕ ಅನುದಾನ 
ಪಡದಳೆಂದು ತಿಳಿಯುತ್ತದೆ. ಇವರಿಗೆ ನ್ಯಾಯಶಾಸ್ತ್ರ ಕರತಲಾಮಲಕ 
ವಾಗಿತ್ತಂತೆ. ಯತಿಗಳಾದ ಸತ್ಯಪೂರ್ಣ ಸ ಸ್ವಾಮಿಗಳಿಗೆ ಅಧ್ಯಯನದಲ್ಲಿ 
ಸಮಸ್ಯೆ ಯೊಂದು saan ವಿದ್ವಾಂಸರಿಂದ ಪರಣ ದೊರಕದೆ 
ಅವ್ವನವರನ್ನು ವಿಚಾರಿಸಿದಾಗ ಪರಿಹಾರ ದೊರೆಯಿತಂತೆ. 


12ನೇ ಪ್ರಾಯದಲ್ಲಿ 95 ವರ್ಷದ ಮುದುಕನನ್ನು ಮದುವೆಯಾಗಿ, 
ಕೇವಲ 8 ದಿನಗಳಲ್ಲೇ. ವಿಧವೆಯಾದ ಗಲಗಲಿ ಅವ್ವ ತನ್ನ ಸ್ಥಿತಿಗಾಗಿ 
ಕಣ್ಣೀರು ಸುರಿಸುವುದಾಗಲಿ, ಬದುಕು ಮುಗಿಯಿತಾ. Das 
ಹಿಡಿಯುವುದಾಗಲಿ ಮಾಡದೆ, ಬಂದ ಬದುಕನ್ನು ಸ್ವೀಕರಿಸಿ 
ಧೈರ್ಯದಿಂದ ಮುನ್ನ! ಡೆದು, ಹರಿಭಕ್ತಿಯ ನೆಲೆಯಿಂದ ಸಾಹಿತ್ಯಕವಾಗಿ, 
ಆಧ್ಯಾತ್ಮಿಕವಾಗಿ ಸ ಮಾಡಿದ್ದು ಮೆಚ್ಚಬೇಕಾದ ಸಂಗತಿ. 


ಹೆಳವನಕಟ್ಟೆ ಗಿರಿಯಮ್ಮ ಬಾಲ್ಯ ದಿ೦ದಲೇ ವಿರಕ್ತಳೂ ದೈವಭಕ್ತಳೂ 
ಆಗಿದ್ದು ಹಿರಿಯರ ಒತ್ತಾಯಕ್ಕೆ ನಕು ಮದುವೆ “ಗಜ 
ಅಕ್ಕನಂತೆ ಗಂಡನನ್ನು ತೆಸರೆದುಹೋಗುವುದು ಆಕೆಗೆ ಸ ಸಾಧ್ಯವಿಲ್ಲದ್ದರಿಂದ, 
3 ಸಂಸಾರದಲ್ಲಿ. ಆಸಕ್ತಿ ಇಲ್ಲ ಎಂಬುದನ್ನು ಗಂಡನಿಗೆ ಮನದಟ್ಟು 
ಮಾಡಿಕೊಟ್ಟು ಆತನಿಗೆ ಇನ್ನೊಂದು ಮದುವೆ ಮಾಡಿಸಿ, ಗಂಡನ 
ಮನೆಯಲ್ಲಿದ್ದುಕೊಂಡೇ ತನ್ನ ಸಾಧನೆಯನ್ನು ಮುಂದುವರೆಸಿದಳು. 


ಮಹಿಳಾದಾಸರು ಕಟ್ಟುನಿಟ್ಟಾದ ಸಂಪ್ರದಾಯಸ್ಥ ಕುಟುಂಬ 
ದೊಳಗಿದ್ದುಕೊಂಡೇ ಸಾ ಸಾಧನೆ" ಮಾಡಿದ್ದಾರೆ. ತಮ್ಮ ಮಿತಿಗಳಲ್ಲಿಯೇ 
ಸಾಹಿತ್ಯ ರಚನೆಯೊಂದಿಗೆ, ತಮ್ಮ ಬೇರೆ ಆಸಕ್ತಿ. ಕಲಾವಂತಿಕೆಗೂ 
ಅವಕಾಶ ಮಾಡಿಕೊಂಡಿದ್ದಾರೆ. ಗೃಹಕೃತ್ಯದ ಮಹಿಮೆಯನ್ನು 
ನಿರಾಕರಿಸದೆ, ಕರ್ತವ್ಯಗಳನ್ನು “ಪಾಲಿಸುತ್ತ “`ಜೀವನ್ಮುಖಿಗಳಾಗಿ ಹಬ್ಬ 
ಹರಿದಿನ, ಯಾತ್ರೆ, ಜಾತ್ರೆ ಎಂದೆಲ್ಲ ಸಂಭ್ರಮಿಸಿದ್ದಾರೆ. ತಮ್ಮ ಕಥನ 
ಕಾವ್ಯಗಳಲ್ಲಿ ಅವುಗಳನ್ನೆಲ್ಲ ವರ್ಣಿಸಿದ್ದಾರೆ. ಮಹಿಳಾ ದಾಸಸಾಹಿತ್ಯ 
BEE ಸಾರ | ಊರೂರಲ್ಲಿ ತಿರುಗಿ ಹಾಡಿ ಕುಣಿದ 
ಕಟ್ಟಿದವುಗಳಲ್ಲ. (ಇದಕ್ಕೊಂದು ಅಪವಾದವೆಂದರೆ ಅಂಬಾಬಾಯಿ 
ಯವರು. ಇವರು ತಾಳ ಅನಯರ ಹಿಡಿದು ಜೋಳಿಗೆ ಹಾಕಿಕೊಂಡು 
ಹರಿದಾಸ ವೃತ್ತಿಯನ್ನು ಪ್ರೀತಿಯಿಂದ ಸ್ತೀಕರಿಸಿದ್ದರು.) ತಮ್ಮ ವೈಯಕ್ತಿಕ 
ಬದುಕಿನ EN ದುಮ್ಮಾನ, ನೋವು, ನಲಿವುಗಳನ್ನು 'ಭಕ್ತಿಯ 
ಹೆಸರಿನಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ. ಭಗವಂತನ ಮಹಿಮೆಯನ್ನು ಸಾರುವ 
ಸಿದ್ಧವಸ್ತುಗಳು "ಬೇಕಾದಷ್ಟು ಇದ್ದುದರಿಂದ ಅವನ್ನೇ ಆಯ್ಕೆ 


ಮಾಡಿಕೊಂಡು ಅದರಲ್ಲಿಯೇ ತಮ್ಮ ಸ್ತೀಪರದೃಷ್ಟಿ, ಜಾನಪದ ಸೊಗಡು, 
ತಾವು ಬ೦ದ ಹಿನ್ನೆಲೆಯ ಆಚಾರ-ವಿಚಾರ 
ನಿರೂಪಿಸಿದ್ದಾರೆ. ಇದನ್ನು ಕೆಲ ವಿಮರ್ಶಕರು ಮಹಿಳಾ ದಾಸಸಾಹಿತ್ಯದಲ್ಲಿ 
ಏನಿದೆ? ಬರೀ ಊಟ 308, ಒಡವೆ ವಸ್ತ್ರ ಹಬ್ಬ ಹುಣ್ಣಿಮೆ ಎಂದು 
ಲಘುವಾಗಿ ಪರಿಗಣಿಸಿದ್ದಾರೆ. (ಅಡುಗೆಮನೆ ಸಾಹಿತ್ಯ ಎಂಬಂತೆ) ಆದರೆ 
ಇವು ಕೂಡ ಬದುಕಿಗೆ ಬಣ್ಣ ತುಂಬುವ ಸಂಭ್ರಮ, ಉಲ್ಲಾಸಗಳನ್ನು 
ಹಂಚುವ ಉದ್ದೇಶದಿಂದಲೇ : ಹುಟ್ಟಿದುವಲ್ಲವೇ? ದಾಸಸಾಹಿತ್ಯ ರಚಿಸಿದ 


ಹೆಣ್ಣುಮಕ್ಕಳಲ್ಲಿ ಅನೇಕರು ಬದುಕಿನ ಬಣ್ಣ ಕಳೆದುಕೊಂಡು, ಕತ್ತಲಲ್ಲಿ 


ಕೂರಬೇಕಾದ ಸ್ಥಿತಿಯಲ್ಲಿದ್ದವರು. ಅವರ ಕೃತಿಗಳಲ್ಲಿ ಇವುಗಳ ವರ್ಣನೆ 
ಸ್ವಲ್ಪ ಹೆಚ್ಚೇ ಇದ್ದರೂ ಅದೊಂದು ಅಪರಾಧವಾಗಬೇಕಿಲ್ಲ. ಹೆಣ್ಣುಮಕ್ಕಳ 
ಮನಸ್ಸು ಅರಳುವುದು, ಅವರ ಸಂಬಂಧಗಳು ಚಿಗುರುವುದು ಅಥವಾ 
ಮುರುಟುವುದು, ಅವರ ನೋವು ನಲಿವು ಪ್ರಕಟವಾಗುವುದು, 

ಪರಸ ಸರರಲ್ಲಿ ತಿಳುವಳಿಕೆ ಹಂಚಲಡುವುದು ಹೆಂಗಸರೆಲ್ಲಾ ಒಟ್ಟಾಗಿ 
ಸೇರುವ ಜಾತ್ರೆ, ಹಬ್ಬ-ಹರಿದಿನ, "ಮದುವೆ, ಸೀಮಂತ ಮುಂತಾದ 
ಆಚರಣೆಗಳಲ್ಲಿಯೇ* ನಿರಂತರವಾದ ದುಡಿಮೆ, ಏಕತಾನತೆಯ 
ಬದುಕಿನಿಂದ ಬಿಡುಗಡೆಗೂ ಇದೊಂದು ದಾರಿ. ವೈದಿಕ ಧರ್ಮದ 
ಹಿನ್ನೆಲೆಯಿಂದ ಬಂದ ಈ ಸಾಹಿತ್ಯ [ದಲ್ಲಿ ದೊರೆಯುವ ಒಂದು ವರ್ಗದ 
= ವಿವರಗಳು ಸಾಮಾಜಿಕ, o, ತಿಕ ಅಧ್ಯ ಯನಗಳ ದೃಷ್ಟಿಯಿಂದ 
ಮಹತ್ತ Bol ಆಗಿದೆ. 


ಇಂದಿಗೂ ದಾಸಸಾಹಿತ್ಯ ಈ ಮಟ್ಟದಲ್ಲಿ ಜೀವ೦ತವಾಗಿ ಉಳಿದು 
ಬಂದಿರುವುದು ಮಹಿಳೆಯರ ಸಂಗೋಪನ ಕಾರ್ಯದಿಂದ ಈ 
ಪರಂಪರೆಯ ವಾಹಕರಾಗಿ ಅವರು ಕೆಲಸ ಮಾಡುತ್ತಾ ಬಂದಿದ್ದಾರೆ. 
ಇವತ್ತಿಗೂ ಈ ಪರಂಪರೆಯ ಮಹಿಳೆಯರ ಬೆಳಗು ಹರಿಯುವುದೇ 
ಉದೆಯರಾಗಗಳಿಂದ. ಸಂಜೆ ಕುಟುಂಬದ ಸದಸ ¿009 ಸೇರಿ, 
ಮುಖ್ಯವಾಗಿ ಹೆ೦ಗಸರು ಮಕ್ಕಳು ಹಾಡುವ ಭಜನೆಗಳು. ತಮಗೆ 
ಗೊತ್ತಿರುವ ಹಾಡುಗಳು, ದೇವರ ನಾಮಗಳನ್ನು ಮಕ್ಕಳಿಗೆ, 
ಸೊಸೆಯಂದಿರಿಗೆ, ಅಕ್ಕಪಕ್ಕದವರಿಗೆ ಹೇಳಿಕೊಡುವುದು, ಆಸಕ್ತರಿಗೆ 


ಬರೆದುಕೊಡುವುದೂ ಇವುಗಳ ಮೂಲಕ ದಾಸ ಸಾಹಿತ್ಯವನ್ನು 


ಕಾಪಾಡಿಕೊ೦ಡು ಬಂದ ಶ್ರದ್ಧಾಸಕ್ತಿಗಳಲ್ಲಿ ಸಿಂಹಪಾಲು ಮಹಿಳೆಯರದು. 


ಹರಿದಾಸರು ಮಹಿಳೆಯರ ಬಗ್ಗೆ ತಮ್ಮ ಕೃತಿಗಳಲ್ಲಿ ವ್ಯಕ್ತಪಡಿಸಿರುವ 
ಅಭಿಪ್ರಾಯಗಳು ರೂಢಿಗತವಾದ ಅ೦ದಿನ ಸಮಾಜದ ಅಭಿಪ್ರಾಯಗಳೇ 


ಆಗಿವೆ. ಎಲ್ಲ ಕೆಡುಕಿನ ಮೂಲವಾಗಿ, ಆಧ್ಯಾತ್ಮ ಸಾಧನೆಯ ಮಾರ್ಗಕ್ಕೆ 


ಅಡ್ಡಿಯಾಗಿ ಆಕೆ ಕಂಡುಬಂದಿದ್ದಾಲೆ. ಹೊನ್ನು ಮಣ್ಣುಗಳಂತಹ 
ಜಡವಸ್ತುಗಳ ಜೊತೆ ಹೆಣ್ಣು ಸೇರಿದ್ದಾಳೆ. ಪುರಂದರದಾಸರನ್ನು ಬಿಟ್ಟರೆ 
ಬೇರಾವ. ದಾಸರು ಹೆಣ್ಣಿನ ಸ್ಥಿತಿಗತಿಗಳ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿ 
ಕೊಂಡಿಲ್ಲ. ತಮಗೆ ಜ್ಞಾ ಜ್ಞಾನೋದಯ ಮಾಡಿಸಿದ ಹೆಂಡತಿಯ ಬಗ್ಗೆ 
ಪುರಂದರದಾಸರು ಗೌರವ ವ್ಯಕ್ತಪಡಿಸಿದ್ದಾರೆ. ಹೆಣ್ಣಿಗೆ ಸಾಕಷ್ಟು y ಬುದ್ಧಿವಾದ 
ಹೇಳಿದ್ದಾರೆ. ಗಂಡನಾಜ್ಞೆಯ ಮೀರುವ ಹೆಣ್ಣಿಗ coreg ಗಳನ್ನು 
ಹೇಳಿದ್ದಾರೆ | ಒಲ್ಲದ 'ವೈದಿಕನನ್ನು, ಮುದುಕನನ್ನು, eis 
ವಾದಿಯನ್ನು, ರೋಗಿಯನ್ನು ಮದುವೆಯಾಗಿ ಪಾಡುಪಡುವ 
ಹೆಣ್ಣುಮಕ್ಕಳ "ಬಗ್ಗೆ ದಾಸರ ಮನ ಮಿಡಿದಿದೆ. "ಮಂಡೆ ಬೋಳಾದರೆ 


ಎಲ್ಲಾ ಬೇರೆಯವರು ನಮ್ಮನ್ನು ಓವರ್‌ಟೇಕ್‌ ಮಾಡುತ್ತಿರುತ್ತಾರೆ. 


ಇತ್ಯಾದಿಗಳನ್ನು 


ನಾನು ನನ್ನನ್ನು ಬದಲಾಗುತ್ತಿರುವ ಅಸ್ಥಿತೆಗಳ ಸಂಕೀರ್ಣ ಎಂದು ನೋಡುತ್ತೇನೆ. ಒಬ್ಬ ಲೇಖಕಿ, ನಾಗರಿಕ ಪ್ರಜೆ, ಸ್ತ್ರೀವಾದಿ, ತಾಯಿ 
ಮುಂತಾಗಿ. ನನ್ನ ಜೀವನವನ್ನು ಪ್ರತ್ಯೇಕವಾಗಿಸುವುದು ನನಗೆ ಸಾಧ್ಯವಾ ವಾಗದು. ಅಸ್ಮಿತೆ 'ಎಂಬುದನ್ನು ದಿನದಿನವೂ ನಾವು ಮತ್ತೆ ಮತ್ತೆ 
ಸೃಷ್ಟಿಿಕೊಳ್ಳುತ್ತಿರುತ್ತೇವೆ. ಪತಿ ಯಾಗಿ, ತಾಯಂದಿರಾಗಿ, ದುಡಿಯುವ IA, ಬಸ್‌ ಹಿಡಿದು, We ನಡೆಸುತ್ತಾ ನಾವು ಸಾಗುವಾಗ 


ಮನ ಬೋಳಾಯಿತೆ' ಎಂದು ವಿಧವೆಯರ ಬಗ್ಗೆ ಅನುಕಂಪ ವ್ಯಕ್ತವಾಗಿದೆ. 
ಇಷ್ಟನ್ನು ಬಿಟ್ಟರೆ ಹೆಣ್ಣಿನ ಬಗ್ಗೆ ಯಾವ ಕಾಳಜಿಯು ವ್ಯಕ್ತವಾಗಿಲ್ಲ. 
ಆದರೆ ಯತಿಗಳು, ದಾಸರು, ಮಹಿಳಾ ಹರಿದಾಸರಿಗೆ ಅಂಕಿತಗಳನ್ನು 
ನೀಡುವ ಮೂಲಕ, ಅವರಿಂದ ಹಾಡಿಸುವ ಮೂಲಕ, ಅವರ ಕೃತಿಗಳನ್ನು 
ಕೇಳಿ ಚೆನ್ನಾಗಿದೆ ಮುಂದುವರಿಸಿ ಎಂದು ಪ್ರೋತ್ಸಾಹಿಸುವ ಮೂಲಕ 
ಅವರಲ್ಲಿ ಸ್ಫೂರ್ತಿ ತುಂಬಿದ್ದಾರೆ. ಸರಸ್ವತಿಬಾಯಿಯವರು ಧ್ಯಾನದಲ್ಲಿ 
ತಲ್ಲೀನರಾಗಿ ತನ್ಮಯತೆಯಿಂದ ಹಾಡುತ್ತಿದ್ದಾಗ ಅವರ ಪತಿ 
ವ್ಯಾಸಾಚಾರ್ಯರು ಬರೆದಿಡುತ್ತಿದ್ದರಂತೆ. ಜೀವುಬಾಯಿ ಅವರ 
ಕೃತಿಗಳನ್ನು ಅವರ ಸೋದರರು ಸುಂದರವಾಗಿ ಪ್ರತಿಮಾಡಿ ಇಟ್ಟಿದ್ದಾರೆ. 
ಮಠಗಳಿಂದಾಗಲಿ, ಮನೆಯವರಿಂದಾಗಲಿ ಈ ಮಹಿಳೆಯರ 
ಸಾಹಿತ್ಯಕೃಷಿಗೆ ನಿರ್ಬಂಧವಿರಲಿಲ್ಲ. ಪ್ರಾಯಶಃ ಇವರ ಕೃತಿಗಳ ಮುಖ್ಯ 
ತತ್ತ್ವ ಭಕ್ತಿ ಮೂಲ ಸತ್ಯ ಶ್ರೀಹರಿ ಆಗಿದ್ದುದೇ ಇದಕ್ಕೆ ಕಾರಣವ 


ಸಾಮಾನ್ಯವಾಗಿ ಮಹಿಳಾ ದಾಸಸಾಹಿತ್ಯವನ್ನು ವಿಶ್ಲೇಷಿಸುವಾಗೆಲ್ಲ 
ಅದನ್ನು ವಚನಕಾರ್ತಿಯರ ರಚನೆಗಳೊಂದಿಗೆ ಹೋಲಿಸಲಾಗಿದೆ. 
ಯಾವ ಕಾಲ, ದೇಶಗಳ ವಿಮರ್ಶೆಯ ಅಳತೆಗೋಲಿನಿಂದ ಅಳೆದರೂ 
ವಚನಸಾಹಿತ್ಯವೇ ಮೇಲು ಎ೦ಬ ಅಭಿಪ್ರಾಯ ವ್ಯಕ್ತವಾಗಿದೆ. ಸಂಖ್ಯೆಯ 
ದೃಷ್ಟಿಯಿಂದ ಗಮನಿಸಿದರೆ ಇತ್ತೀಚೆಗೆ ಪ್ರಕಟವಾಗಿರುವ ಮಹಿಳಾ 
ದಾಸಸಾಹಿತ್ಯದ ಆರು ಸಂಪುಟಗಳು ಆ ಸಾಹಿತ್ಯದ ವಿಸ್ತಾರವನ್ನು 
ತಿಳಿಸುತ್ತವೆ. "ವಚವನ % ಮತ್ತು ಕರ ದಾಸಸಾಹಿತ್ಯ 
ರಚಕರಲ್ಲಿರುವ ಸಾಮಾನ್ಯ ಅಂಶವೆಂದರೆ ಇಬ್ಬರೂ ಸ್ತ್ರೀಯರು ಮತ್ತು 
pos ಎಂಬುದು. = ಎರಡು ಆಂದೋಲನಗಳ ಉದ್ದೇಶ, 

ರಿಸರ, ಸ್ವರೂಪ ಎಲ್ಲವೂ ಭಿನ್ನ ವಚನಕಾರ್ತಿಯರಿಗೆ ಬಹುದೊಡ್ಡ 
ae ಗುಂಪಿನ ಬೆಂಬಲವಿತ್ತು ಅನುಭವ ಮಂಟಪದ 
ಅನುಭಾವಿಗಳ ಮಾತು ಚರ್ಚೆಗಳ ಮೂಲಕ ವೈಚಾರಿಕವಾಗಿಯೂ 
ವಚನ ಸಾಹಿತ್ಯ ರೂಪು ಪಡೆಯಿತು. ವಿವಿಧ ಜಾತಿಯ ವಿವಿಧ ವರ್ಗದ, 
ವಿವಿಧ ಕಾಯಕದ ಬಹುಜನರನ್ನು ಒಳಗೊಂಡ ಆ ಸಮೂಹ ತನ್ನ 
ಅಭಿವ್ಯಕ್ತಿಯಲ್ಲಿ 3 ೈವಿಧ್ಯವನು ವೈಚಾರಿಕತೆಯನ್ನು ಬಂಡಾಯವನ್ನು 
ಮೆರೆಯಿತು. ಕಂಡ್‌ ಆಂದೋಲನದಲ್ಲಿ ಈ ವ್ಯಾಪಕತೆ ಇಲ್ಲ. 
ಬಹುತೇಕ ಸಾಂಪ್ರದಾಯಿಕ ಕೌಟುಂಬಿಕ ' ಚೌಕಟ್ಟಿನೊಳಗೆ ಮಹಿಳೆ 
ತನ್ನ ಕಾವ್ಯಶಕ್ತಿಯನ್ನು ಪ್ರಕಟಗೊಳಿಸಿದ್ದಾಳೆ. ಭಕ್ತಿಪಂಥದ ಕವಯಿತ್ರಿಯರ 
ನೋಟ ಪಾರಮಾರ್ಥಿಕದ ಕಡೆಗೇ ಇದ್ದು ಪ್ರಾಪಂಚಿಕದ ಕಡೆಗೆ ಹೆಚ್ಚು 
ಇರಲಿಲ್ಲವಾದ್ದರಿಂದ ಒಂದು ರೀತಿಯ “ತಿಗೆ ಒಳಪಟ್ಟಿದೆ. ವೈದಿಕ 
ಸಂಸ್ಥ ತಿಯ ಪ್ರಚಾರ, ಮತೀಯ ತತ್ತ್ವಗಳು ಸ ಸಾಹಿತ್ಯದಲ್ಲಿ ಸೇರ್ಪಡೆ 
ಯಾಗಿವೆ. ಪುರುಷರ ಒಪ್ಪಿತ ಮೌಲ್ಯಗಳನ್ನೇ A ಸೀಕರಿಸಲಾಗಿದೆ.. ಸಮಾಜದ, 
ಕುಟುಂಬದ ಕಟ್ಟುಪಾಡುಗಳನ್ನು ವಿರೋಧಿಸುವ ಬದಲು ಅದನ್ನು 
ಒಪ್ಪಿಕೊಂಡು ಅನುಸರಿಸಿಕೊಂಡು ಅದರೊಳಗೆ ತಮ್ಮ ಅಸ್ತಿತ್ವವನ್ನು, 
ಹುಡುಕಿಕೊಂಡು ಸ್ವಂತಿಕೆಯ ನೆಲೆಯಿಂದ ಅಭಿವ್ಯಕ್ತಿಸುವ ಪ್ರಯತ್ನವನ್ನೂ 
ಮಾಡಲಾಗಿದೆ. ಪುರುಷರು ನೀಡಿದ ಮಹಿಳೆಯರ ಸಿದ್ಧ ಮಾದರಿಗಳೇ 
ವಿಜೃಂಭಿಸಿದೆ. ಭಕ್ತಿಯ ಚೌಕಟ್ಟನೊಳಗೆ ತಮ್ಮ ಸ್ವಾತಂತ್ರ ವನ್ನು 
ಗಳಿಸಿಕೊಂಡು, ಸೃಜನಶೀಲ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡದ್ದೇ 
ಚರಿತ್ರಾರ್ಹ ಘಟನೆಯಾಗಿದೆ. = 


-ಗೀತಾ ಹರಿಹರನ್‌ 
(ಸ್ತ್ರೀವಾದಿ ಆಂಗ್ಲ ಲೇಖಕಿ ಹಾಗೂ ಪತ್ರಕರ್ತೆ) 


E ನನ್ನು ನಾನನ 


Registered with Registrar of Newspapers of India under No. KARKAN/2007/22289 
‘NAMMA MANASA’, REGD. No. : MAG(3) NPP/399(A) / 2006-07 K A/BGS/2074/2010-12 


ಷ್ಟ "ಪ್ರ 
ನಮ್ಮ ಮಾವನ 2 2 
73 
N 
e ಮಹಿಳೆಯರಿಗೆ ಸಂಬಂಧಿಸಿದ ಲೇಖನಗಳು, ವರದಿಗಳು ‘Sh Y 
ವಿಶ್ಲೇಷಣೆಗಳು, ವಿಮರ್ಶೆಗಳು, ಅನುಭವಗಳು, ಕತೆ- e > 


ಕವನಗಳನ್ನು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. 


eo ಪತ್ರಿಕೆಯು ವಿಷಯಾಧರಿತವಾಗಿದ್ದು, ಪ್ರತ್ಯಕ್ಷವಾಗಿ 
ಹಾಗೂ ಪರೋಕ್ಷವಾಗಿ ಮಹಿಳೆಯರ ಬದುಕಿನ ಮೇಲೆ 
ಪರಿಣಾಮ ಬೀರುವ ಸಾಮಾಜಿಕ, ರಾಜಕೀಯ, ಆರ್ಥಿಕ 
ವಿಚಾರಗಳನ್ನು ಚರ್ಚಿಸಲಾಗಿದೆ. 


* ವಿವಾಹ, ಕುಟುಂಬದಂತಹ ಸಾಮಾಜಿಕ ಸಂಸ್ಥೆಗಳು, 
ಮನೆಗೆಲಸ, ಸಂಬಳರಹಿತ ದುಡಿಮೆ, ಆರ್ಥಿಕ ನೀತಿ, ಜಾತಿ, 
ವರ್ಗ, ಸೌಂದರ್ಯ, ಲಿಂಗ, ಹೆಣನ ಮುಂತಾದ 
ವಿಷಯಗಳನ್ನು ಚರ್ಚೆಗೊಳಪಡಿಸಿ ಪ್ರಕಟಿಸಲಾಗಿದೆ. ಗುತ್ತಿಗೆ 
ಪೌರಕಾರ್ಮಿಕರ ಹೋರಾಟಗಳಿಗೆ ಸಂದಿಸಿ ಲೇಖನಗಳನ್ನು 


ಆರೋಗ್ಯ, ಲೈಂಗಿಕತೆ, ಅಪಾಯಕಾರೀ ಗರ್ಭ ನಿರೋಧಕ 
ಗಳು, ಆರ್ಥಿಕತೆ ಮತ್ತು ಅಭಿವೃದ್ಧಿ, ಅಭಿವೃದ್ಧಿ ಯೋಜನೆ 
ಗಳು ಮುಂತಾದ ವಿಚಾರಗಳನ್ನು ವಿಮರ್ಶೆಗೊಳ 
ಪಡಿಸಲಾಗಿದೆ. 


Total No. of Pages: 24 


3 ಅಣ್ವಸ್ತ್ರೀಕರಣ, ಮಿಲಿಟರೀಕರಣ, ಜಾಗತೀಕರಣದಂಥ 
ಬೆಳವಣಿಗೆಗಳನ್ನು ಮಹಿಳಾ ದೃಷ್ಟಿಕೋನದಿಂದ 


@ ಇತರ ಪು್ರಜಾಸತ್ತಾತ್ಮಕವಾದ ಸಂಘಟನೆಗಳೊಡನೆ 
ಕೋಮುವಾದ, ಸಮಾನ ನಾಗರಿಕ ಸಂಹಿತೆ, ಮೀಸಲಾತಿ, 
ಲೈಂಗಿಕತೆ, ಪರಿಸರ, ಸ್ಥಳಾಂತರ ಮುಂತಾದ ವಿವಾದಗಳನ್ನು 


ಕುರಿತ ಚರ್ಚೆಗಳಲ್ಲಿ, ಆಂದೋಲನಗಳಲ್ಲಿ ಪಾಲ್ಗೊಳ್ಳಲಾಗಿದೆ. 


Posted on 9th of every month at MBC, Bangalore GPO 


ಇಸಿ 
3 
e ಸ್ವಸಹಾಯ ಸಂಘಗಳನ್ನು ರಚಿಸುವ ಮೂಲಕ ಮಹಿಳೆಯರ ಇಟ. 
ಸಬಲತೆಗೆ ಪ್ರೋತ್ಸಾಹ ನೀಡಲಾಗಿದೆ. 4 ie ಈ 
es o 
e ನಮ್ಮದೇ ಮಿತಿಯಲ್ಲಿ ತೊಂದರೆಗೊಳಗಾದ ಮಹಿಳೆಯರಿಗೆ ತೆ a aye 
ಸಲಹೆ, ನೈತಿಕ ಬೆ೦ಬಲಗಳಲ್ಲದೆ ಕಾನೂನಿನ ನೆರವನ್ನು & BB 2 
ನೀಡುತ್ತಿದ್ದೇವೆ. A? 8 S 
des; a 
e ಮಹಿಳೆಯರು ತಾವಿದ್ದೆಡೆಯಲ್ಲಿ ಮಹಿಳಾ ಪತ್ರಿಕೆಗಳನ್ನು ws 3 
ಹೊರತರಲು ಪ್ರಯತ್ನಿಸಿದಲ್ಲಿ, ಗುಂಪುಗಳನ್ನು ರಚಿಸಬೇಕಾದಲ್ಲಿ = 


ಸಹಕರಿಸಲು ಉದ್ದೇಶಿಸಿದ್ದೇವೆ. 


